ನವೆಂಬರ್‌, ೨೦೧೯ 


ಸಂಪಾದಕ : ಡಿ.ಎಸ್‌. ನಾಗಭೂಷಣ 


ನಮಾಜನಾದಿ ಮಾಂಿಕೆ 


ಸಂಪುಟ: ೮ ಸಂಚಿಕೆ: ೧೦ 


ಚಂದಾ ರೂ. ೨೦೦/- (೨೦೧೯ರ ಅಕ್ಟೋ. ನಿಂದ ಸೆ ಸೆಪ್ಟಂ. ೨೦೨೦ರವರೆಗೆ) ಸಂಸ್ಥೆಗಳಿಗೆ ರೂ. ೩೦೦/- ಪುಟ: ೨೦ ಬೆಲೆ: ರೂ. ೨೫/- 


ವಿಳಾಸ: ಎಚ್‌.ಐ.ಜಿ-೫, "ನುಡಿ', 


ಕಲ್ಲಳ್ಳಿ ಬಡಾವಣೆ, ವಿನೋಬ ನಗರ, ಶಿವಮೊಗ್ಗ-೫೭೭ ೨೦೪ 


ದೂ: ೦೮೧೮೨-೨೪೮೫೭೪ ಸಂಚಾರಿ: ೯೪೪೯೨ ೪೨೨೮೪ ಈ ಮೇಲ್‌: dsnagabhushana@gmail.com 


೦ಹಾದಕರ `ಟಿಪ್ಪಣಿಗಈು 


ಪ್ರಿಯ ಓದುಗರೇ, 


pe ಟಿಪ್ಪಣಿಗಳನ್ನು ಬರೆಯುತ್ತಿರುವ ಹೊತ್ತಿನಲ್ಲೇ ಮಹಾರಾಷ್ಟ ಮತ್ತು 
ಹರ್ಯಾಣಾ ವಿಧಾನಸ ಸಭಾ ರ ಫಲಿತಾಂಶಗಳು  ಪ್ರಕಟವಾಗುತಿತೆ. ಕಳೆದ 
ಲೋಕಸಭಾ ಚುನಾವಣಾ ಫಲಿತಾಂಶಗಳನ್ನು ನೋಡಿ, ನಂತರ ಇತ್ತೀಚಿನೆ ಮೋದಿ- 


ಶಾ ಜೋಡಿಯ ಆಕ್ರಮಣಕಾರಿ ರಾಜಕಾರಣವನ್ನು ನೋಡಿ ನಮ್ಮ ಪ್ರಜಾಪ್ರಭುತ್ವ 
ವ್ಯವಸ್ಥೆಯ ಭವಿಷ್ಯದ ಬಗ್ಗೆ ಗಾಬರಿಗೊಂಡಿದ್ದ ಜನರು ಈ ಫಲಿತಾಂಶಗಳನ್ನು 


ಕಂಡು ಕೊಂಚ ನಿರಾಳವಾಗಿ ಉಸಿರಾಡುವಂತೆ ಆಗಿದೆ. ಲೋಕಸಭಾ ಚುನಾವಣೆಗಳ 
ನಂತರ ಬಿಜೆಪಿಯ ಆಟಾಟೋಪದ ರಾಜಕೀಯ ವರಸೆಗಳನ್ನು ನೋಡುತ್ತಿದ್ದವರು 
ಈ ಪಕ್ಷದ ನಾಗಾಲೋಟವನ್ನು ಸದ್ಯಕ್ಕೆ ತಡೆಯಲಾಗದೇನೋ ಎಂದು ಭಾವಿಸಿದ್ದವರು 


ಮಹಾರಾಷ್ಟದಲ್ಲಿ ಕಾಂಗೆಸ್‌ ತನ್ನ ಮಿತ್ರ ಪಕ್ಷದೊಂದಿಗೆ ಸೋತು ಗೆದ್ದಿರುವ ಮತ್ತು 


ಹರ್ಯಾಣಾದಲ್ಲಿ ಅಧಿಕಾರದ ಹೊಸ್ತಿಲಿಗೇ ಬಂದಿರುವ ರೀತಿ ಶಾ ಅವರ "ಕಾಂಗೆಸ್‌ 
ಮುಕ್ತ ಭಾರತ'ದ ಘಾತುಕ ಕರೆಯನ್ನು ಜನ ತಿರಸ್ಕರಿಸಿದ್ದಾರೆ ಎಂಬುದನ್ನು ಸೂಚಿಸುತ್ತಾ 
ರಾಷ್ಟದ ಉದಾರವಾದಿ ಪಜಾಪಧುತ್ತದಲ್ಲಿ ನಂಬಿಕೆ ಇಟ್ಟ ಜನರಿಗೆ ನ 
ಸಮಾಧಾನ ತಂದಿದೆ. ಮಹಾರಾಷ್ಟದಲ್ಲಿ ಸ ಸತ್ತುಬಿದ್ದಂತಿದ್ದ ಕಾಂಗೆಸ್‌, ರಾಷ್ಟ್ರೀಯವಾದಿ 
ಕಾಂಗೆಸ್‌ ಪಕ್ಷದ ವೃದ್ಧ ನಾಯಕ ಶರದ್‌ ಪವಾರ್‌ರನ್ನು ಸೋಡಿಯಾದರೂ. ಒಂದಿಷ್ಟು 
ಆತ್ಮವಿಶ್ವಾಸದಿಂದ ಪೆ ಪ್ರಚಾರ ನಡೆಸಿದ್ದರೆ ಈ ಮಿತ್ರಕೂಟ ಬಿಜೆಪಿ-ಶಿವಸೇನಾ ಮಿತ್ತ 
ಕೂಟವನ್ನು ಅಧಿಕಾರದಿಂದ ಹೊರಗಿಡುವ ಮಟ್ಟಕ್ಕೂ 
ಮುಟ್ಟಿಸಬಹುದಿತ್ತು ಎಂದು ಅಲ್ಲಿನ ರಾಜಕೀಯ ವಿಶ್ಲೇಷಕರು ಹೇಳುತ್ತಿದ್ದಾರೆ. 
ಆದರೆ ಇಂದಿನ ನಮ್ಮ ರಾಷ್ಟ್ರ ರಾಜಕಾರಣದ ಸಮಸ್ಯೆ ಕಾಂಗೆಸ್‌ ಪಕ್ಷವೇ 
ಆಗಿದೆ. ಅದರ ರಾಷೀಯ ನಾಯಕತ್ವ ಪೂರ್ಣ ವೈಚಾರಿಕ ದಿವಾಳಿತನಕ್ಕ ಒಳಗಾಗಿ 
ಪಕ್ಷಕ್ಕೆ ಹೊಸ ಚೈತನ್ಯ-ಮಾರ್ಗದರ್ಶನ ಸ ಅಸಮರ್ಥವಾಗಿ NE. 
ಪಿ. NE ಹಿರಿ ಕಿರಿಯ ನಾಯಕರು ನ್ಯಾಯಾಲಯ- 
ಸೆರೆಮನೆಗಳಿಗೆ ಅಲೆದಾಡುತ್ತಾ ಪಕ್ಷವನ್ನು ಸೆ ಸೆರೆಮನೆವಾಸದ ಭೀತಿಗೆ ಸಿಕ್ಕಿಸಿದಂತೆ 
ತೋರುತ್ತದೆ. ಹಾಗಾಗಿಯೇ ಈ ಎರಡೂ ರಾಜ್ಯಗಳಲ್ಲಿನ ಈ ಚುನಾವಣೆಗಳ 
ಪ್ರಕ್ರಿಯೆಯಲ್ಲಿ ಈ ಪಕ್ಷದ ರಾಷ್ಟೀಯ ನಾಯಕತ್ವದ ಗೈರು ಹಾಜರಿ ಎದ್ದು ಕಾಣುವಂತಿತ್ತು 
ಇನ್ನೊಂದು ರೀತಿಯಲ್ಲಿ ನೋಡಿದರೆ ಈ ಪಕ್ಷದ ಸದ್ಯದ ಗಮನಾರ್ಹ ಯಶಸ್ಸಿಗೂ 
ಇದೇ ಕಾರಣವಿರಲೂಬಹುದು! ಹಾಗೇ ಶರದ್‌ ಪವಾರ್‌ ಮತ್ತು ಅವರ ಪಕ್ಷದ 
ಹಿರಿಯ ನಾಯಕ ಪ್ರಫುಲ್‌ ಪಟೇಲ್‌ ಜಾರಿ ನಿರ್ದೇಶನಾಲಯ ಇತ್ಯಾದಿ ತನಿಖಾ 
ಸಂಸ್ಥೆಗಳಿಂದ ಹಲವು ಗಂಭೀರ ಮೊಕದ್ದಮೆಗಳನ್ನು ಎದುರಿಸುತ್ತಿದ್ದರೂ, ಅವರ 
ಪಕ್ಷದ ಸಾಧನೆ ನೋಡಿದರೆ ರಾಜ್ಯದಲ್ಲಿನ ಬಿಜೆಪಿ-ಶಿವಸೇನಾ ಸರ್ಕಾರ ಜನರ 
ಸಾಕಷ್ಟು ವಿಶ್ವಾಸ ಕಳೆದುಕೊಂಡಿರುವುದು ಸ್ಪಷ್ಟವಾಗುತ್ತದೆ. 
ಈ ರಾಜ್ಯಗಳಲ್ಲದೆ ಬಿಜೆಪಿ ನೇತೃತ್ಸದ ಎನ್‌ಡಿಎ ಇಡೀ ರಾಷ್ಟ್ರದಲ್ಲಿ ಜನರ 
ವಿಶ್ವಾಸ ಕಳೆದುಕೊಳ್ಳುತ್ತದ್ದ್ಲಿ ಆಶ್ಚರ್ಯವೇನಿಲ್ಲ. ಮೋದಿಯವರೂ ಸೇರಿದಂತೆ 


ಬರೀ ಚತುರ ಮತ್ತು. 'ಅಕಮಣಕಾರಿ ಮಾತುಗಾರರಿಂದ ತುಂಬಿರುವ ಈ ಪಕ್ಷ 


ಸಮರ್ಥ ಆಡಳಿತಕ್ಕೆ ಬೇಕಾದ ಪ್ರತಿಭೆಯ ಕೊರತೆಯಿಂದ ನರಳುತ್ತಿದೆ ಎಂಬುದಕ್ಕೆ 
ರಾಷ್ಟ್ರದ ಅದರ ಅಸಮರ್ಥ ನಿರ್ವಹಣೆ ಒಂದು. ರ 
ರಾಷ್ಟರ ಮತ್ತು ಜಾಗತಿಕ ಮಟ್ಟದ, ನೊಬೆಲ್‌ ಪುರಸ್ಥ ಫ ಆರ್ಥಿಕ ತಜ್ಜರೆಲ್ಲರೂ 
ದೇಶದ ಆರ್ಥಿಕತೆ ಆತಂಕಕಾರಿ ಹಂತವನ್ನು ಮುಟ್ಟಿದೆ pe ಎಚ್ಚರಿಕೆ ನೀಡುತ್ತಿದ್ದರೂ, 
ಒಂದಲ್ಲ ಒಂದು ಕಾರಣ ಹುಡುಕಿ ಅವರ ತಲೆಗಳ ಮೇಲೆ (ಉದಾ: ನೊಬೆಲ್‌ 


ಪುರಸ್ಥೃತರಾದ ಅಮರ್ತ್ಯ ಸೇನ್‌ ಮತ್ತು ಅಭಿಜಿತ್‌ ಬ್ಯಾನರ್ಜಿ ವಿದೇಶೀಯರನ್ನು 


ಫಲಿತಾಂಶಗಳನ್ನು 


ಮದುವೆಯಾಗಿ ದೇಶಾಭಿಮಾನಹೀನರಾಗಿದ್ದಾರೆಂಬ!) ಗೂಬೆ ಕೂರಿಸುತ್ತಾ ಜೊತೆಗೇ 
ತನ್ನದೇ ಹೊಸ ಅಂಕಿ ಅಂಶಗಳನ್ನು ಹೊಸೆಯುತ್ತಾ ಪ್ರದರ್ಶಿಸುತ್ತಿರುವ ಅತಿ 
ಬುದ್ದಿವಂತಿಕೆಯನ್ನು ಜನ ನಿಧಾನವಾಗಿಯಾದರೂ ಅರ್ಥ ಮಾಡಿಕೊಳ್ಳತೊಡಗುತ್ತಾರೆ 
ಎಂಬುದಕ್ಕೆ ಪ ಫಲಿತಾಂಶಗಳು ಸಾಕ್ಷಿಯಾಗಿವೆ. ಹಾಗೆಯೇ ಇತ್ತೀಚೆಗೆ ಬಿಡುಗಡೆಯಾದ 
ಜಾಗತಿಕ ಹಸಿವಿನ ಸೂಚ್ಯಂಕಗಳ ಪಟ್ಟಿ ನೋಡಿದಾಗ ಈ ಸರ್ಕಾರದ ಜನ 
ಕಲ್ಯಾಣ ಕಾರ್ಯಕ್ರಮಗಳ ಪ್ರಚಾರ ವಾಸ್ತವಕ್ಮಿಂತ ಹೆಚ್ಚು ಅಬ್ದರದ್ದೇ ಏನೋ 
ಅನುಮಾನ ಉಂಟಾಗುವಂತಿದೆ. ಕುಡಿವ ನೀರು, ಪುಷ್ಲಿಕರ ಆಹಾರ, 
ಹೆರಿಗೆ ಸೌಲಭ್ಯ, ಶಿಶುಪಾಲನಾ ವ್ಯವಸ್ಥೆ ಇತಾದಿಗಳ ಸ್ಥಿತಿಗತಿ ತಿಗಳನ್ನು ಸೂಚಿಸುವ ಈ 
ಸೂಚ್ಯಂಕದ "ವಿಷಯದಲ್ಲಿ ಭಾರತ ನೆರೆಯ ನೇಪಾಳ, ಬಂಗ್ರಾದೇ ಶ ಮತ್ತು 
ಪಾಕಿಸ್ಟಾನಗಳಿಗಿಂತ ಹಿಂದೆ ಬಿದ್ದಿದ ಎಂಬ ಸಂಗತಿ ಈ ಸರ್ಕಾರಕ್ಕೆ ಯಾವ ರೀತಿಯಲ್ಲೂ 
ಮಾನ ತರುವಂತಹುದಲ್ಲ. ಅದೂ ಅದಕ್ಷ ಮತ್ತು ಭ್ರಷ್ಟ ಕಾಂಗೆಸ್‌ನ ವಿರುದ್ಧ 
ಜನಜಾಗೃತಿ ಮೂಡಿಸಿ ಗೆದ್ದು ಬಂದಿರುವುದಾಗಿ ಹೇಳಿಕೊಳ್ಳುತ್ತಿರುವ ಈ ಸರ್ಕಾರಕ್ಕೆ 
ಬಹುಶಃ ಈ ವೈಫಲ್ಯಗಳನ್ನು ಮರೆ ಮಾಚಲೆಂದೇ ಅದು ಜಮ್ಮು ಮತ್ತು 
ಕಾಶ್ಮೀರದ ವಿಷಯವನ್ನೆ ತೊಂಡು ಅಮಾಯಕ ಜನರ ಗಮನವನ್ನು ಬೇರೆಡೆಗೆ ತಿರುಗಿಸುವ 
ಯತ್ನ ಮಾಡಿತು. ಆದರೀಗ ರಾಜ್ಯದಲ್ಲಿನ ಮಾನವ ಹಕ್ಕುಗಳ ಪರಿಸ್ಥಿತಿಗೆ ಸಂಬಂಧಿಸಿದಂತೆ 
ಹೆಚ್ಚುತ್ತಿರುವ ದೇಶದೊಳಗಿನ ಮತ್ತು ಹೊರಗಿನ ಒತ್ತಡಗಳ ನಡುವೆ ಈ ರಾಜ್ಯದ 
ರಾಜಕೀಯ ನಿರ್ವಹಣೆಯನ್ನು ಅದು ಮೂರು ತಿಂಗಳ ನಂತರವೂ ಉಗುಳಲೂ 
ಆಗದ ನುಂಗಲೂ ಆಗದ ಸ್ಥಿತಿಗೆ ಒಯ್ದು ಅಂತಾರಾಷ್ಟ್ರೀಯ ಮುಜುಗರಕ್ಕೆ ಸಿಕ್ಕಿದೆ. 
ಹಾಗೇ ಮಹಾರಾಷ್ಟ ಚುನಾವಣೆಗಳ ಕೊನೆಯ ದಿನಗಳಲ್ಲಿ ಹ 
ಸೂಚನೆ ಸಿಕ್ಕಿಯೋ ಏನೋ ಸ್ಪತಃ ಮೋದಿಯವರೇ, ಮಹಾರಾಷ್ಟದವರೇ ಆದ 
ಸಾವರ್ಕರ್‌ ಅವರಿಗೆ ಭಾರತ ರತ್ನ ನೀಡುವ ಪರೋಕ್ಷ ಸೂಚನೆ ನೀಡಿ ಸರ್ಕಾರದ 
ನಿಜ ಸಾಧನೆಗಳು ಚರ್ಚೆಗೆ ಬ ನೋಡಿಕೊಳ್ಳುವ ಪ್ರ ಪ್ರಯತ್ನ ಮಾಡಿದರು. 
ಈಗಾಗಲೇ ಕಾಂಗೆಸ್‌ ತನಗೆ ಬೇಕಾದವರಿಗೆಲ್ಲ ಈ ಪುಶಸ್ಲಿ ಕೊಟ್ಟು ಅದರ ಗೌರವವನ್ನು 
ಸಾಕಷ್ಟು ಕುಂದಿಸಿರುವುದರಿಂದ ಬಿಜೆಪಿ ತನ್ನ ರಾಜಕಾರಣದ ಸ್ಫೂರ್ತಿ 
ಬಿಂದುಗಳ್ಳೊಬ್ಬರಾದ ಸಾವರ್ಕರ್‌ಗೆ ಆ ಪ್ರಶಸ್ತಿಯನ್ನು ನೀಡಿದರೆ ಯಾರೂ 
ನೋಯಲಾರರು. ಆದರೆ ನಿಜವಾದ ನೋವೆಂದರೆ ಮಹಾತ್ಮ ಗಾಂಧಿಯವರ 
೧೫೦ನೇ ಜನ್ನೋತ್ಸವನ್ನು ನೆಪ ಮಾಡಿಕೊಂಡು ಇವರು ಪಟೇಲ್‌, ಮಾಳವೀಯ, 
ಅಂಬೇಡ್ಕರ್‌ರಂತೆಯೇ ಗಾಂಧಿಯವರನ್ನೂ ತಮ್ಮ ಚರಿತ್ರೆಯ ಭಾಗವನ್ನಾಗಿ 
ಮಾಡಿಕೊಳ್ಳುವ ಪೂರ್ವ ನಿಯೋಜಿತ ಕಾರ್ಯಾಚರಣೆಯ ಭಾಗವಾಗಿ ಅವರ 
ಗುಣಗಾನ ಮಾಡುತ್ತಿರುವ ಬಾಯಿಯಲ್ಲೇ ಸಾವರ್ಕರ್‌ ಅವರ ಗುಣಗಾನ 
ಮಾಡುತ್ತಿರುವುದು. ಏಕೆಂದರೆ ಅಹಿಂಸೆಯ, ಧಾರ್ಮಿಕ ಸಾಮರಸ ಮತ್ತು ಸಮಾನತೆಯ, 
ಸ್ವದೇಶಿಯ ರಾಜಕಾರಣ ಮಾಡಿದ ಗಾಂಧಿಯವರಿಗೂ, ಹತ್ಯಾ ರಾಜಕಾರಣವನ್ನು 
ತಮ್ಮ ಭೂಗತ ರಾಜಕಾರಣದ ಮಾರ್ಗವನ್ನಾಗಿ ಮಾಡಿಕೊಂಡ ಮತ್ತು ಅದಕ್ಕಾಗಿ 
ವಿಧಿಸಲಾದ ಶಿಕ್ಷೆಯಿಂದ ಪಾರಾಗಲು ಬ್ರಿಟಿಷ್‌ ಪ್ರಭುತ್ನದೊಂದಿಗೆ ಸಹಕರಿಸುವ 
ಕ್ಷಮಾಪಣಾ ಪತ್ರ ಬರೆದುಕೊಟ್ಟು ನಂತರ ಸ್ಥಾತಂತ್ರ್ಯ ಚಳುವಳಿಯನ್ನು ವಿರೋಧಿಸಿದ 
ಸಾವರ್ಕರ್‌ಗೂ ಏನು ಸಂಬಂಧ? ಸಂಘ ಪರಿವಾರ ತನ್ನ ರಾಜಕೀಯ ಉದ್ದೇಶಕ್ಕಾಗಿ 
ಚರಿತ್ರೆಯನ್ನು ಗಬ್ಬೆಬ್ಬಿಸುವ ಮುನ್ನ ಜನ ನಿಜ ಚರಿತ್ರೆಯನ್ನು ಓದಿ ನಿರ್ಧರಿಸಬೇಕು. 
ಇನ್ನು ಕರ್ನಾಟಕದ ರಾಜಕಾರಣ ಬೌದ್ಧಿಕವಾಗಿ ಅಧೋಗತಿಯನ್ನು 
ತಲುಪಿದಂತಿದೆ. ಎಲ್ಲರೂ ನೆರೆ ಪರಿಹಾರದ ಚರ್ಚೆ ಮಾಡುತ್ತಾ ರಾಜಕೀಯ ಲಾಭ 
ಮಾಡಿಕೊಳ್ಳಲೆಳಿಸಿದ್ದಾರೆಯೇ ಹೊರತು ಯಾರಲ್ಲೂ ರಾಜ್ಯ ಹಿಂದೆಂದೂ ಇಲ್ಲದ 
ಇಂತಹ ಜಲಪಳಯಕ್ಕೇಕ ತುತ್ತಾಗಿದೆ ಎಂಬ ಯೋಚನೆಯ ಸುಳಿವೇ ಕಾಣದಾಗಿದೆ. 
ಜನರಲ್ಲೂ ಸಹ. ರಾಜ್ಯದ ಸರ್ವರೂ ಸ್ವಯಂ ನ ನಾಶಕ್ಕೆ ಸಿದ್ದರಾಗುತ್ತಿರು ರುವಂತಿದೆ. 


—ಸಂಪಾದಕ 


ಹೊಸಪ ಮಮಷ್ಯ/ನವೆಂಬರ್‌ /900೯ 


ನಮ್ಮ ಪ್ರೀತಯ ಈ.ಜ. ಸಿದ್ದಯ್ಯ ಇನ್ನಿಲ್ಲ : ಒಂದು ಪ್ರದ್ಧಾಂಜಅ 


ಹೋರಾಟಗಾರ, ಕವಿ, ಆತ್ಮೀಯ ಗೆಳೆಯ ಕೆ.ಬಿ. ಸಿದ್ದಯ್ಯ ಇನ್ನಿಲ್ಲವೆಂದರೆ 
ನಂಬುದು ಕಷ್ಟ. ಏಕೆಂದರೆ ಅವರು ನಮ್ಮ ಜೀವನದಲ್ಲಿ ಅಷ್ಟು ಹಾಸು ಹೊಕ್ಕಾಗಿ 
ಬೆರೆತು ಹೋಗಿದ್ದರು ಮತ್ತು ೬೫ ವರ್ಷ ಎಂದರೆ ಈಗ ಸಾಯುವ ವಯಸೇನಲ್ಲ 
ರಾಷ್ಟದಲ್ಲಿ ಅವರು ನಂಬಿದ್ದ "ಮೌಲ್ಯಗಳ ಮೇಲೆ ಗಂಭೀರ ದಾಳಿ ನಡೆದಿದ್ದಾಗ ಅವರು 
ಕಣ್ಣರೆಯಾದದ್ದು ನನಗೆ ತುಂಬ ಕ ತ್ರ ನಷ್ಟವಾಗಿಯೇ ಕಾಣುತ್ತಿದೆ. 

ಸಿದ್ದಯ್ಯನವರನ್ನು ಸಾಮಾನ್ಯವಾಗಿ ದಲಿತ ಹೋರಾಟಗಾರ ಮತ್ತು ಚಿಂತಕ 
ಎಂದು ಕರೆಯಲಾಗುತ್ತದೆ. ಆದರೆ ನಾನು ಬಲ್ಲಂತೆ ಅವರು ದಲಿತತ್ಸದ ಸೀಮೆಯನ್ನು 
ಎಂದೋ ದಾಟಿಹೋದ ವ್ಯಕ್ತಿಯಾಗಿದ್ದರು. ಅದಕ್ಕೆ ಮುಖ್ಯ ಕಾರಣ ಅವರ ವ್ಯಕ್ತಿತಕ್ಕೆ 
ಸೀಮೆಗಳೆಂಬುವೇ ಇರಲಿಲ್ಲ ಎಂಬುದು. ತಾವು ನಂಬಿದ ಸ್ವಾತಂತ್ರ್ಯ, ಸಮಾನತೆ 
ಮತ್ತು ಅಹಿಂಸೆಗಳಲ್ಲಿ ನಂಬಿಕೆ ಇಟ್ಟಿದ್ದ ಎಲ್ಲರನ್ನೂ ಅವರು ತಮ್ಮವರೆಂದೇ 
ಭಾವಿಸಿದ್ದರು. ಆ ಭಾವನೆಯಲ್ಲಿ ನಿಷ್ಠಲ್ಲಶ ಪ್ರೀತಿ ಹೆಪ್ಪುಗಟ್ಟಿರುತ್ತಿತ್ತು. ಈ ಪ್ರೀತಿಯೇ 
ಅನರನ್ನು ದಲಿತ ಕಾವ್ಯದ ವಿಶಿಷ್ಟ ಕವಿಯನ್ನಾಗಿಯೂ ಮಾಡಿದ್ದದು. ತನ್ನ ಸಾಮಾಜಿಕ- 
ಸಾಂಸ್ಕೃತಿಕ ಹಿನ್ನೆಲೆಯ ಕಥಾನಕಗಳನ್ನು ಎಲ್ಲರ ಸಾಮಾಜಿಕ-ಸ -ಸಾಂಸ್ಕೃತಿಕ 
ಕಥಾನಕಗಳನ್ನಾಗಿ ಮಾಡಬಲ್ಲ ರೂಪಕ ದು ್ರು ನುಡಿಗಟ್ಟುಗಳ ಸೃ ಸೃಜನ ಶಕ್ತಿ ಅವರಲ್ಲಿತ್ತು. 
ಇದರ ಭಂಡಿ ಬುದ್ದನ ಕರುಣಾ” ಅಂತೆರ್ಗಂಗೆಯಾಗಿ ಹರಿಯುತಿತ್ತು ದಲಿತ 


ಚಳುವಳಿಯ ಆರಂಭದ ವರ್ಷಗಳಲ್ಲಿ ಅದರ ಎಲ್ಲ ಸಭೆಗಳಲ್ಲಿ ಮಾರ್ದನಿಸುತ್ತಿದ್ದ 


" ಅವರ ಜನಪ್ರಿಯ ರಚನೆ "ಈ ನಾಡ ಮಣ್ಣಿನಲ್ಲಿ' ಇದಕ್ಕೊಂದು ಉದಾಹರಣೆ. 


ಗಾಂಧಿ ಮತ್ತು ಲೋಹಿಯಾ ಮೂಲಕ ಅಂಬೇಡ್ಕರ್‌ ಅವರನ್ನು ತಲುಪಿದ್ದ 
ಸಿದ್ದಯ್ಯ ಆ ಕಾರಣದಿಂದಾಗಿಯೇ ಮೂರನೆಯವರಷ್ನೇ ಮೊದಲಿಬ್ಬರನ್ನೂ 


ಗೌರವಿಸುತ್ತಿದ್ದರು. ಅವರ ಅಂಬೇಡ್ಕರ್‌ ಚಿಂತನೆ ಗಾಂಧಿ ಮತ್ತು ಲೋಹಿಯಾ 
ಚಿಂತನೆಯ ವಿಸರಣೆಯೇ ಆಗಿತ್ತು. ಅದರಲ್ಲಿ ಒಗರಿತ್ತು ಆದರೆ ಕಹಿ ಎಂಬುದು 
ಲವಲೇಶವೂ ಇದ್ದಿರಲಿಲ್ಲ. ಇದೇ ಅವರನ್ನು ದೇವನೂರ ಮಹಾದೇವರಂತೆಯೇ 
ದಲಿತ ಚಳುವಳಿಯಲ್ಲಿ ವಿಶಿಷ್ಠ್ಟರನ್ನಾಗಿಸಿದ್ದುದು. ಮಹಾದೇವ ಅವರಂತೆಯೇ ಇವರು 
ಬಹುತೇಕ ದಲಿತ ಚಳುವಳಿಕಾರರ ನಿಲುವಿನಿಂದ ವಿಚಲಿತರಾಗದೆ, ರೈತ ಚಳುವಳಿ 
ಮತ್ತು ಕನ್ನಡ ಮಾಧ್ಯಮ ಚಳುವಳಿಗಳ ವಕ್ತಾರಿಕೆಯನ್ನೂ ವಹಿಸಿದ್ದರು. ಅವರು 
ಯಾವಾಗಲೂ ಹೇಳುತ್ತಿದ್ದಂತೆ ಅಹಿಂಸೆ ಅವರು ನಂಬಿದ ಪರಮ ಮೌಲ್ಕವಾಗಿತ್ತು. 
ಮಿಕ್ಕೆಲ್ಲ ಮೌಲ್ಯಗಳೂ ಅದರ ಮೂಲಕ ಹಾದುಹೋಗಬೇಕಿತ್ತು. ಅಹಿಂಸೆಯ 


ಲೌಕಿಕ ಅರ್ಥವನ್ನೂ ಬಲ್ಲವರಾಗಿದ್ದ ಸಿದ್ದಯ್ಯ ಎದುರಾದ ಎಲ್ಲರಿಗೂ ಕೇಳುತ್ತಿದ್ದ 


ಬಿಮ್ಯ Diu) 


ಪ್ರಿಯ ಸಂಪಾದಕರೇ, 


"ಹೊಸ ಮನುಷ್ಠ'ದ ಅಕ್ಟೋಬರ್‌ ಸಂಚಿಕೆಯಲ್ಲಿ ಎರಡು ಸಂಗತಿಗಳು ಮರೆಯಾಗದೆ 
ಮನಸ್ಸಿಲ್ಲಿ ತಳವೂರಿ ಅಲೆಗಳನ್ನು ಎಬ್ಬಿಸುತ್ತಿದೆ. ಒಂದನೆಯದು ಹ್ಯೂಸ್ಪನ್‌ನಲ್ಲಿ 
ನಡೆದ ಹೌಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ನರೇಂದ್ರ ಮೋದಿ ಅವರು, 
ಅಗಲಿ ಬಾರ್‌ ಟ್ರಂಪ್‌ ಸರಕಾರ್‌ ಎಂದು ಉಗ್ಗಡಿಸಿದ್ದು, ಈ ಹೇಳಿಕೆಯ ಹಿಂದಿನ 
ರಾಜತಾಂತ್ರಿಕ ಮತ್ತು ನೈತಿಕ ಶಿಥಿಲತೆಯನ್ನು ಡಿಎಸ್‌ಎನ್‌ ಅವರು ತಮ್ಮ ಸಂಪಾದಕರ 
ಟಿಪ್ಪಣಿಗಳಲ್ಲಿ ಬಗೆದು ತೋರಿಸಿದ್ದಾರೆ. ಈ ಬರಹದ ನಿಶಿತತೆ ಗಾಢವಾಗಿ ತಟ್ಟುತ್ತದೆ. 
ಕನ್ನಡ ಸೇರಿದಂತೆ ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ಮೋದಿ ಅವರು ಟಂಪ್‌ 
ಅವರಿಗೆ ಸರಿಮಿಗಿಲಾಗಿ ಮಿಂಚಿದರು ಎನು ವುದಕ್ಕಪ್ನೇ ಪ ಪ್ರಾಮುಖ್ಯತೆ ಸಿಕ್ಕಿತು. ಮೋದಿ 
ಅವರಷ್ಟೇ ತೀವ್ರಗಾಮಿ ಧೋರಣೆ ಇರುವ ಟ್ರಂಪ್‌ ಕೂಡ, ಭಾರತದಲ್ಲಿ ಗಾಂಧಿ 
ಪರಂಪರೆಯ ಕಿಂಚಿತ್ತೂ ಅರಿವಿಲ್ಲದೆ ಮೋದಿ "ಭಾರತದ ತಂದೆ” ಎಂದುಬಿಟ್ಟರು. 
ಗಾಂಧಿ ಅವರ ಬಿಟ್ರು ಕೊಡುವ ಶಕ್ತಿ ನೈತಿಕ ಪ್ರಯೋಗಗಳ ಧೀಮಂತಿಕೆ, ಪರಾನುಕೂಲ 
ಮಿಡಿತ, ತತ್ತ್ವಬದ್ದ ಜೀವನಕ್ಕೆ ಯಾವುದರಲ್ಲೂ ಸಾಟಿ ಇಲ್ಲದ ಒಬ್ಬ ವೃತ್ತಿಪರ 
ರಾಜಕಾರಣಿಯನ್ನು “ತಂದೆ” ನ gi ಟ್ರಂಪ್‌ ಅವರ ಬೌದ್ಧಿಕ 
ದಿವಾಳಿಕೋರತನ್ಕೆ ಸಾಕ್ಷಿ. 

ಇನ್ನು ಡಿಎಸ್‌ ಎನ್‌ "ರವರು ಗಾಂಧಿ ಸ್ಥರಣೆಯಲ್ಲಿ ನಿರೂಪಿಸಿರುವ ಗಾಂಧಿಗೆ 
ಅದಿವಾಸಿಯೊಬ್ಬನ ನ ವಿಚಿತ್ರ ಗೌರವ ಗಂಗು ಬಾಯಲ್ಲಿ ಹುಲ್ಲುಕಡ್ಡಿ ಇಟ್ಟುಕೊಂಡು 
ರು ಎತ್ತುಗಳಿಗೆ ಸಮಾನ ಎಂಬುದು ಇದರ 
ಲ್ಬು. ದಲಿತರು ಸಭ ಹಣ ಆದಿವಾಸಿ ಸಛ ಬೌತಿಕ ಸ್ಥಿತಿ ಗತಿ ಅಷ್ಟೋ ಇಷ್ಟೋ 


ಮೊದಲ ಪ್ರಶ್ನೆ ಎಂದರೆ, "ಊಟಿ 
ಆಗಿದೆಯೇನೋಳ. ಅವರ ಕಾರ್ಯಕ್ಷೇತವಾಗಿದ್ದ 
ತುಮಕೂರು ಸೀಮೆಯ ಅವರ ಗೆಳೆಯರು ಮತ್ತು 
ಅನುಯಾಯಿಗಳು ಅವರ ಈ ವಿಶಿಷ್ಟತೆಯನ್ನು 
ಗೌರವಿಸಿ ಅವರ ಮಾನವೀಯ ಗುಣಕ್ಕೆ ಮಾರು 
ಹೋಗಿದ್ದರು. 
ದಲಿತ ಚಳುವಳಿ ತನ್ನ ಭಾರಕ್ಕೆ ತಾನೇ 

ಮಣಿದು ಕುಸಿದ ನಂತರ ಸಿದ್ದಯ್ಯ ಅವರು 
ರಾಜಕಾರಣದತ್ತ ಹೆಚ್ಚು ವಾಲಿದ್ದರು. 
ಇದರಿಂದಾಗಿ ಅವರ ವಕ್ತಿತ್ರದ ಸ್ತುಟ ಗರಗಳು! _ 
ಮಾಸತೊಡಗಿದ್ದವು. ಸ್ಫಳೀಯ ರಾಜಕಾರಣದ ರಾಗ ದ್ರೇಷಗಳೂಂದಿಗೆ ರಾಜ್ಯಮಟ್ಟದ 
ಅಧಿಕಾರ ರಾಜಕಾರಣದಲ್ಲಿ ಜಾಗ ಕಂಡುಕೊಳ್ಳಲು ಪ್ರಯತ್ನಿಸಿದ್ದರು. ಅದರಲ್ಲಿ 
ಯಶ ಕಾಣದ ಹತಾಶೆ ಇತ್ತೀಚಿನ ದಿನಗಳಲ್ಲಿ ಅವರಲ್ಲಿ ಕಾಣಿಸಿಕೊಂಡಿತ್ತು ನನ 
ಕುಟುಂಬದ ಅವಿಭಾಜ್ಯ ಅಂಗವೇ ಆಗಿಹೋಗಿದ್ದ ಅವರಿಗೆ ಮತ್ತು ಅವರ ಹೆಂಡತಿ 
ಮಕ್ಕಳಿಗೆ ನಾನು, ಅವರು ಬುದ್ಧನನ್ನು ಮರೆತು ತೃಷ್ಣೆಗೆ ಬಲಿ ಬಿದ್ದಿದ್ದಾರೆ ಎಂದು 
ಹಲವು ಬಾರಿ ಎಚ್ಚರಿಸಿದ್ದೆ. ತೃಷ್ಣೆಯೇ (ದಾಹ) ಹಾಗೆ. ಅದು ಒಮ್ಮೆ ಆರಂಭವಾದರೆ 
ಅದು ತೀರುವವರೆಗೂ ಮನುಷ್ಯನನ್ನು ದಿಕ್ಕೆಡಿಸಿ, ಅಲೆದಾಡಿಸಿ ಅವನ ಮೈಮರೆವನ್ನು 
ಪೂರ್ಣಗೊಳಿಸಿ ಅವನನ್ನೇ ಬಲಿ ತೆಗೆದುಕೊಳ್ಳುತ್ತದೆ. ಬೌದ್ದ ಪರಿಭಾಷೆಯಲ್ಲಿ 
ಇದನ್ನು ಮಾರನ ಬಾಣ ಎಂದೂ ಕರೆಯಲಾಗುತ್ತದೆ. ಸಿದ್ದಯ್ಯನವರ ಬದುಕು 
ಇದಕ್ಕೊಂದು ಇತ್ತೀಚಿನ ಉದಾಹರಣೆಯಖಷ್ಟೆ ಅವರು ಸಾವನ್ನು ಆಹ್ಹಾನಿಸಿದ ರಸ್ತೆ 
ಅಪಘಾತದ ಸನ್ನಿವೇಶ ಇದಕ್ಕೊಂದು ಸಾಕ್ಷಿಯಂತಿದೆ. ನನ್ನ ಪ್ರಕಾರ ಇದು ಗಾಂಧಿ 
ಚಳುವಳಿಯಿಂದ ಒಡಿದು ನಮ್ಮ ೨೪ ಜನಪರ ಚಳುವಳಿಗಳ 'ಆತದೋಹದ ಹಾದಿಯ 
ಬಲೆಯೂ ಆಗಿದೆ. 

ಸಿದ್ದಯ್ಯ ಅವರ ಇತ್ತೀಚಿನ ಕಾವ್ಯ ಕೂಡ ಈ ಮೇಲಿನ ಮಾತಿಗೆ ಹೊರತಾದುದಲ್ಲ. 
ಬುದ್ಧನ ಅನಾತ್ಸವಾದ ("ಅನಾತ್ಮ' ಎಂಬುದು ಸಿದ್ದಯ್ಯವರ ಈಚಿನ ವರ್ಷಗಳ 
ಕವನ ಸಂಕಲನವೊಂದರ ಶೀರ್ಷಿಕೆಯೂ ಹೌದು) ಸಾಮಾಜಿಕ ಉದ್ದೇಶಕ್ಕೆ ಬಳೆಸಲ್ಲಟ್ಟು 
ಶೋಷಿತ ಜನರ ಮೇಲೆ ಆರೋಪಿತವಾದ ಪರಿಕಲ್ಲನೆಯಾದಾಗ ಅದು ಎಷ್ಟು 
ಸ್ಥೂಲಗೊಂಡು ಅಪಾರ್ಥಗಳನ್ನು ಕಲ್ಪಿಸಬಹುದು ಎಂಬುದಕ್ಕೆ ನಿದರ್ಶನದಂತಿದೆ. 

ಕೇಬಿಯವರ ಆತ್ನಕ್ಕೆ ಶಾಂತಿ ಸಿಗಲಿ! -ಡಿಎಸೆನ್‌ 


ಸುಧಾರಿಸಿರಬಹುದು. ಆದರೆ ಈ ಎತ್ತಿನ ಮತ್ತು ವಿನೀತ ಭಾವದ ಅಪೇಕ್ಷಿ 


ಮೇಲ್ಲಾತಿಗಳಲ್ಲಿ ಕಡಿಮೆಯಾಗಿಲ್ಲ. 


-ಕೆ. ವೆಂಕಟೇಶ್‌, ದೊಡ್ಡಬಳ್ಳಾಪುರ 


'ಹೊಸ ಮನುಷ್ಯ' ನಮ್ಮ ಇವೊತ್ತಿನ ರಾಜಕೀಯ ದುರಿತ ಕಾಲದಲ್ಲಿ ನಿಮ್ಮ 
ಸಂಪಾದಕರ ಟಿಪ್ಪಣಿಗಳು ಲೋಹಿಯಾ ಹೇಳುವ “ನಿರಾಶೆಯ ಕಾಲದ ಕರ್ತವ್ಯ'ಗಳನ್ನು 
ನೆನಪಿಸುವಂತಹವು. ರಾಜಕೀಯವನ್ನು ಸೂಕ್ಷ್ಮವಾಗಿ ನೋಡುವಷ್ನೇ ಸಾಹಿತ್ಯ, 
ಸಂಸ್ಕೃತಿ, ಚಳುವಳಿ, ಸಾಮಾಜಿಕ ಅನ್ಯಾಯಗಳನ್ನೆಲ್ಲಾ ವ್ಯಂಗ್ಯೋಕ್ತಿಯ ಭಾಷೆಯಲ್ಲಿ 
ಹೇಳುತ್ತಲೇ ಹೊಸ ದೃಷ್ಟಿಕೋನವೊಂದನ್ನು ಪ್ರಕಟಿಸುವ ಈ ಟಿಪ್ಪಣಿಗಳು 
ಬುದ್ಧಿಜೀವಿಯೊಬ್ಬನ ಎಕ್ಸಲೆನ್ನಿಗೆ ಮಾತ್ರ ಸೀಮಿತವಾಗದೆ ಸಮಷ್ಟಿಯಾಗಿ ಜೀವಪರ 
ವೈಚಾರಿಕತೆಯ ಮೂಲಕ ಹೊಸ ಮನುಷ್ಯರಿಂದ ಕೂಡಿದ ಸಮಾಜದ ಅಪೇಕ್ಷೆಂಯ 
ಕಾಳಜಿಯನ್ನು ಪ್ರತಿ ತಿಂಗಳೂ ಓದುವ ಓದುಗ ವರ್ಗ ಮೊಂಡಾಗಲು ಸಾಧ್ಯವೇ 
ಇಲ್ಲ. ಪತ್ರಿಕೆ ಸಮಾಜವಾದಿ ಲೋಕದೃಷ್ನಿಯ ವಿಸರಣೆಯಾಗಿ ಮೂಡಿಬರುತ್ತಿರುವುದು 
ಈ ಕಾಲದ ಅಗತ್ಯವೂ ಆಗಿದೆ. 

ಸಮಾಜವಾದಿ ಚಿಂತನೆಗಳನ್ನು ವರ್ತಮಾನದ ಆಲೋಚನಾ ಕ್ರಮವಾಗಿಸುವ 
ಕೆಲಸವನ್ನು ಮಾಡುತ್ತಾ Pe ಅಧ್ವಯನಗಳನ್ನು ) ಕೈಗೊಂಡವರ ಅಧ್ವಯನಗಳ 
ಲೋಕದ ಸಿಯನ್ನು ನೇರ್ಪುಗೊಳಿಸುವಷ್ಟರ ಮಟ್ಟಿಗೆ "ಪತಕೆಯು ಗಂಭೀರವಾಗಿದೆ. 


ಹೊಸ ಮನುಷ್ಯ ಗಾಂಧಿಯನ್ನು ತುಸು ಹೆಚ್ಚೇ ಅನುಸ ಸಂಧಾನಕ್ಕೆ ಒಳಪಡಿಸುತ್ತಿದೆಯೇನೋ 
ಎನಿಸುತ್ತಿದ್ದು, ಅಂಬೇಡ್ಕರ್‌ ಇಪತು ಸಮಾಜವಾದಿ ವೈಚಾರಿಕತೆಯನ್ನು ರೂಪಿಸಲು 
ತುಂಬಾ ಮುಖ್ಯವೆಂಬ ತಿಳುವಳಿಕೆಯನ್ನೂ ಪತ್ರಿಕೆ ಒಳಗೊಳ್ಳುವಂತಾಗಲಿ. 
-ಡಿ.ಆರ್‌. ದೇವರಾಜ್‌, ಅರಳಾಳುಸಂದ 
(ಇನ್ನೆರೆಡು ಪತ್ರಗಳು ೧೧ನೇ ಪುಟದಲ್ಲಿ) 


ಹೊಸ ಮುಮಸಷ್ಯ/ನವೆಂಬರ್‌ /೨೦೧೯ 


ಪ್ರಟಲಿತ-೧ 


ನಿಮದೆಷ್ಟು ಧೈರ್ಯ? : ದ್ರೇನಾ ಥುನ್ನರ್ದ್‌ಆ ರುಡುಗು! 


ಪಿ 


oys Ro 


ಸೆಪ್ನೆಂಬರ್‌ ೨೩ರಂದು ದ್ರೇಟಾ ಧುನ್‌ಐಬರ್ಣ್‌ ಎಂಬ ಸ್ವೀಡನ್‌ನ ಹದಿನಾರು ವರ್ಷ ಎಟೆವಯಸ್ಸಿನ ಪಲಿಸರ ಹೋರಾಟಗಾರ್ತಿ ವಿಶ್ವಸಂಸ್ಥೆಯ 
ಹವಾಮಾನ ಕ್ರಿಯಾ ಶೃಂಗಸಫೆಯ(climate action summit) ಠಾರ್ಯಕ್ರಮವನ್ನು ಉದ್ದಾಅಸುತ್ತಾ ಹವಾಮಾನ ಸಂಹಷ್ಟದ ಬರ್ದೆ ತ್ವಲಿತ ಪ್ರಮ ಹೈದೊಟ್ಟಲು 
ವಿಫಲರಾದ ವಿಶ್ವ ನಾಯಶರನ್ನು ತರಾಟಿದೆ ತೆದೆದುಹೊಂಡ ಈ ದಿಟ್ಟ ಮಾತುಗಚು ಸಾಮಾನ್ಯ ಜನರನ್ನು ಈಡ ಎದ್ದು ಹಾಡುವಂತೆ ಮಾಡಿವೆ -ಸಂ 


೨ pj) 
ಔದಲ್ಲ ತಪ್ಪು. 


ನಾನೀಗ ಶಾಲೆಯಲ್ಲಿ ಇರಬೇಕಿತ್ತು. ಅದರೂ 
ನೀವೆಲ್ಲ ಭರವಸೆಯನ್ನು ಅರಸಿ ಯುವ 
ಜನರಾದ ನಮ್ಮ ಬಳಿ ಬಂದಿರುವಿರಿ, 
ನಿಮಗೆಷ್ಟು ಧೈರ್ಯ? 

ನಿಮ್ಮ ಪೊಳ್ಳು ಮಾತುಗಳಿಂದ ನೀವು 
ನನ್ನ ಕನಸುಗಳನ್ನು ನನ್ನ ಬಾಲ್ಯವನ್ನು 
ಕಸಿದುಕೊಂಡಿದ್ದೀರಿ. pe ಮ 

ಅದೃಷಾಲಿಗಳಲ್ಲಿ ಒಬ್ಬಳು. ಜನ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಜನ ಸಾಯುತ್ತಿದ್ದಾರೆ. 
ಇಡೀ ಜೀವಾವಾರ ವ್ಯವಸ್ಥೆಯೇ ಕುಸಿಯುತ್ತಿದೆ. ಒಂದು ಸಾಮೂಹಿಕ ವಿನಾಶದ 
ಪ್ರಾರಂಭದ ಹಂತದಲ್ಲಿ ನಾವು ಇದ್ದೇವೆ. ಆದರೆ ನೀವು ಮಾತನಾಡಲು 
ಸಾಧ್ಯವಿರುವುದು ಹಣ ಮತ್ತು ನಿರಂತರ ಆರ್ಥಿಕ ಬೆಳವಣಿಗೆಯ ಕಟ್ಟು ಕಥೆಯ 
ಬಗ್ಗೆ. ನಿಮಗೆಷ್ಟು ಧೈರ್ಯ? 

೩೦ ಕ ಹೆಚ್ಚು ಕಾಲದಿಂದ ವಿಜ್ಞಾನವು ಸಷ್ಟವಾಗಿ ಎಚ್ಚರಿಸುತ್ತಲೇ 
ಇದೆ. ಆದರೂ ನೀವು ಅತಲಿಂದ ಮುಖ ತಿರುಗಿಸಿ ಇಲ್ಲಿಗೆ ಬಂದು, ಅಗತ್ಯ 
ರಾಜಕಾರಣ ಮತ್ತು ಪರಿಹಾರಗಳ ಯಾವ ಸುಳಿವೂ ಇಲ್ಲದಿರುವಾಗ, ನಾವು 
ಸಾಕಷ್ಟು ಮಾಡುತ್ತಿದ್ದೇವೆ ಎಂದು ಹೇಳಲು ನಿಮಗೆಷ್ಟು ಧೈರ್ಯ? 

ಇಂದಿನ ತುರ್ತು.ಏನು ಎಂಬುದನ್ನು ಅರ್ಥಮಾಡಿಕೊಂಡಿದ್ದೇವೆ, ನೀವು 
ಹೇಳುವುದನ್ನು ಕೇಳಿಸಿಕೊಳ್ಳುತ್ತಿದ್ದೇವೆ ಎಂದು ಹೇಳುತ್ತೀರಿ. ನನಗೆಷ್ಟು ಕೋಪಬಂದಿದೆ, 
ನನಗೆಷ್ಟು ದುಃಖವಾಗಿದೆ ಎಂದರೆ ನೀವು ಹೇಳುವುದನ್ನು ನಾನು ನಂಬಲಾರೆ. 
ಇಂದಿನ ಪರಿಸ್ಥಿತಿಯನ್ನು ನೀವು ಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೂ 
ಸೋಲುತಿರುವಿರಿ ee ನೀವು ದುಷ್ನರೇ ಸರಿ.. ನಿಮ್ಮನ್ನು ನಂಬಲು ನಾನು 
ಸಿದ್ಧಳಿಲ್ಲ. ಸದ್ಯದ ಸಾ ೧೦ ವರ್ಷಗಳಲ್ಲಿ ಇಂಗಾಲದ 
ಹೊರಸೂಸುವಿಕೆಯನ್ನು ಈಗಿನ ಮಟ್ಟದ ಅರ್ಧಕ್ಕೆ ಇಳಿಸಿದರೂ ಕೂಡ ತಾಪಮಾನ 
ಹೆಚ್ಚಳ ೧.೫ ಡಿಗ್ರಿ ಸೆಂ.ಗಿಂತ ಕೆಳಗೆ ಉಳಿಯುವ ಸಾಧ್ಯತೆ ಮತ್ತು ಮನುಷ್ಕನ 


ನಿಯಂತ್ರಣವನ್ನು ಮೀರಿಹೋಗುವ ಸರಣಿ ಪ್ರಕ್ರಿಯೆ ಚಾಲನೆಗೊಳ್ಳುವ ಸಾಧ್ಯತೆಯನ್ನು 


ತಪ್ಪಿಸುವ ಅವಕಾಶ ಬರೀ ಶೇ.೫೦% ಮಾತ್ರ. 
೫೦% ಎಂಬುದು ನಿಮಗೆ ಸ್ಪೀಕೃತವಾಗಬಹುದು ಆದರೆ, ಆ ನಿರ್ಣಾಯಕ 


ನಾನಾ ಇಲ್ಲಿ 


ಬರಬಾರದಿತ್ತು. ಕಡಲ ಆಚೆ ಬದಿಯಲ್ಲಿ "ಉಂಟಾಗುವ ಹೆಚ್ಚುವರಿ ತಾಪಮಾನದ ವಿವರಗಳನ್ನು, ನ್ಯಾಯ ಮತ್ತು 


ಸಂಖ್ಯೆ ಅತಿ ಮುಖ್ಯ ನಿರ್ಧಾರಕ ಹಂತಗಳನ್ನು, ಉದಾ: ವಾಯು ಮಾಲಿನ್ಯದಿಂದ 
ಬು ಸಮಾನತೆಯ 
ಆಯಾಮಗಳನ್ನು "ಒಳಗೊಂಡಿರುವುದಿಲ್ಲ. ನಿಜಕ್ಕೂ ಇಲ್ಲದಿರುವ ತಂತ್ರಜ್ಞಾನದ 
ಮೂಲಕ ರ ನೂರಾರು ಬಿಲಿಯನ್‌ ಟನ್‌ಗಳಷ್ರು ಇಂಗಾಲದ 
ಡೈ ಆಕ್ಸೈಡ್‌ ಅನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ನನ್ನ ತಲೆಮಾರಿಗೆ 
ವಹಿಸುತಿದೀರಿ. ಇದರ ಪರಿಣಾಮಗಳನ್ನು ಎದುರಿಸಬೇಕಾಗಿರುವ ನಮಗೆ ನಿಮ್ಮ 
೫೦% ಅಪಾಯ ಸಂಭಾವೃತೆಯ ಕಟ್ಟುಕತೆ ಬೇಕಾಗಿಲ್ಲ. ಏಕೆಂದರೆ, ಜಾಗತಿಕ ತಾಪಮಾನ 
ಹೆಚ್ಚಳವು ೧.೫ ಡಿಗ್ರಿ ಸೆಂ.ಗಿಂತ ಕೆಳಗೆ ಉಳಿಯುವ ಸಾಧ್ಯತೆ ೬೭೫% ಇರಬೇಕು 
ಎಂದಾದರೆ- ಇದು, ವಾತಾವರಣ ಬದಲಾವಣೆ ಸಂಬಂಧ ಅಂತರ್‌ಸರ್ಕಾರೀ 
(intergovernmental) ಸಮಿತಿಯು ನೀಡಿರುವ ಅತ್ಯುತ್ತಮ ಸಂಭಾವ್ಯತೆ- 
೨೦೧೮ರ ಜನವರಿ ೧ರಂದು ಪ್ರಾರಂಭವಾಗಿ ಮುಂದಿನ ದಿನಗಳಲ್ಲಿ ಜಾಗತಿಕವಾಗಿ 
ವಾತಾವರಣಕ್ಕೆ ಬಿಡಬಹುದಾದ ಒಟ್ಟು ಇಂಗಾಲದ ಡೈ ಆಕ್ಟೈಡ್‌ನ ಪ್ರಮಾಣ ೪೨೦ 
ಗಿಗಾ ಟನ್‌ ಆಗಿದ್ದುದು ಈಗ ೩೫೦ ಗಿಗಾ ಟನ್‌ ಆಗಿದೆ ಎಂಬುದನ್ನು ಗಮನಿಸಬೇಕು. 


ಇದನ್ನು ಮಾಮೂಲಿ ವ್ಯವಹಾರದ ರೀತಿಯಲ್ಲಿ, ಕೆಲವು ತಾಂತ್ರಿಕ 
ಪರಿಹಾರಗಳೊಂದಿಗೆ ಪರಿಹರಿಸಿಬಿಡಬಹುದೆಂದು ನಟಿಸಲು ನಿಮಗೆಷ್ಟು ಧೈರ್ಯ 
ಇಂದಿನ ಹೊರಸೂಸುವಿಕೆಯ ಮಟ್ಟದಲ್ಲಿ ಮಿಕ್ಕಿರುವ ಇಂಗಾಲದ ಉಳಿತಾಯ 
ಸಂಗ್ರಹ ಇನ್ನೂ ೮.೫ ವರ್ಷಗಳಿಗಿಂತ ಮೊದಲು ಮುಗಿದು ಹೋಗುತ್ತದೆ. 

ಈ ಅಂಕಿ ಅಂಶಗಳಿಗೆ ಅನ್ವಯಿಸುವಂತೆ ಇಂದು ಯಾವುದೇ ಪರಿಹಾರವನ್ನೂ 
ಸೂಚಿಸಿಲ್ಲ. ಏಕೆಂದರೆ ಈ ಅಂಕಿ ಸಂಖ್ಯೆಗಳು ಬಹಳ ಇರುಸು ಮುರಸು 
ಉಂಟುಮಾಡುವಂತಹವು. ಇದ್ದುದನ್ನು ಇದ್ದಂತೆಯೇ ಹೇಳುವಷ್ಟು ನೀವಿನ್ನೂ 
ಪಬುದ್ಧರಾಗಿಲ್ಲ. 

ನೀವು ನಮಗೆ ನಿರಾಶೆ ಉಂಟು ಮಾಡುತ್ತಿದ್ದೀರಿ. ಅದರೆ ಯುವಜನತೆ 
ನಿಮ್ಮ ವಂಚನೆಯನ್ನು ಅರ್ಥಮಾಡಿಕೊಳ್ಳುತ್ತಿದ್ದಾರೆ. ಮುಂದಿನ ಜನಾಂಗದ ಎಲ್ಲ 
ಕಣ್ಣುಗಳು ನಿಮ್ಮ ಮೇಲಿವೆ. ನೀವು ನಮಗೆ ನಿರಾಶೆ ಉಂಟುಮಾಡಲು ನಿರ್ಧರಿಸಿದರೆ 
ನಿಮ್ಮನ್ನು ನಾವೆಂದೂ ಕ್ಷಮಿಸುವುದಿಲ್ಲ. 

ಇದರೊಂದಿಗೆ ನೀವು ತಪ್ಪಿಸಿಕೊಳ್ಳಲು ನಾವು ಬಿಡುವುದಿಲ್ಲ. ಈಗ ಇಲ್ಲ 
ನಾವು ಗೆರೆ ಎಳಯುತ್ತೇವೆ. ಜಗತ್ತು ಎಚ್ಚೆತ್ತುಕೊಳ್ಳುತ್ತಿದೆ, ನಿಮಗೆ ಬೇಕಿರಲಿ ಬೇಡವಾಗಿರಲಿ 
ಬದಲಾವಣೆಯಂತೂ ಬರುತ್ತಿದೆ. ಧನ್ಯವಾದಗಳು. 


(ಕನ್ನಡಕ್ಕೆ: ಎಂ. ರಾಜು) 


ಬೆಳಕಿನ ಹೊಳ 


ಥಳ ಥಳ ಫಳ ಫಳ 
ಹೊಳೆ -ಹೊಳೆ-ಹೊಳೆ 
ಇದು ಬೆಳಕನಾ ಹೊಳೆ.!! 


ನೊರೆ ನೊರೆ ಇಳಿತಾಳೆ 

ಶರಾವತಿ ಜಲಧಾರೆ. 

ಕರೀ ಶಿಲೆಯಲ್ಲಿ ಬಿಳಿ ಹೊಗೆ ಹಾರಿ 
-ನೀರಾಗಿ ಮುಖ ಮಾರಿ 

ಕಣಿ ಹೇಳಿ ಕುಣಿತಾಳೆ 

-ಜೋಗದ ವಯ್ಯಾರಿ 

ಕನ್ನಡ ನಾಡಲಿ ಕಣ್ಣಾಲಿ, 

ಈ ಆವತಿ, ಶರಾವತಿ !! 


ಸಿಟ್ರು-ಸಿಡುಕು, ಭೋರ್ಗರೆದು ಬೀರಿ 
-ಕ್ಷಣದಂತೆ ಎಲ್ಲ ಜಾರಿ 
ಬೆತ್ತಲೆ ಬರುತಾಳೆ ಬಳಿ ಸಾರಿ. 


k 


ನಗುವ ಚೆಲ್ಲುತ ಸುಂದರಿ-ಸುಕುಮಾರಿ. 
ತಳಕು ಬೆಳಕಿನ ರಾಣಿ !! 


ಮೈ ಸವರಿ ತೇವಮಾಡಿ, 

ಮೆದುವಾಗಿ ಮುದವಾಗಿ, 

ಮುತ್ತಿಟ್ಟು ಉರಿಮಾಡಿ, ಸರಿಮಾಡಿ 

ಮೈಯೆಲ್ಲ ಹುಡುಕಿದರು, ಮತ್ತೆಲ್ಲೊ ಇಣುಕಿ 

ಇಳೀತಾಳೆ ಜಲರಾಣಿ. ಬೆಳಕಿನಾ ಮಹಾರಾಣಿ 

ಪಾತಾಳ ಹಣಕಿ, ಪರ್ವತ ತಡಕಿ, 

ಸೀಮೆಯ ದಾಟಿ, ಸ್ಪರ್ಗವ ಮೀಟಿ, 

ಬಿಳಿನೊರೆಯ, ಬೆಳ್ಳಿ ತೊರೆಯ, 

-ಮಂಪರು ಕವಿಸಿ, 

ಬಿಳುಪನು ಹೀರಿ, ಬೆಳಕನು ಬೀರಿ 

ನಟಿಸುವಳೀ ವರಸುಂದರಿ, ಶರಾವತಿ- 

ಥಳ ಥಳ, ಫಳ ಫಳ ಹೊಳೆ-ಹೊಳೆ 

ಇದು ಬೆಳಕಿನಾ ಹೊಳೆ !! 
-ಕೋಣಂದೂರು ಲಿಂಗಪ್ಪ 


ಹೊಸ ಮನುಸ್ಯ/ನವೆಂಬರ್‌/೨೦೧೯ 


ಇಂವಿಗೆ ಬೇಕಾದ ಗಾಂಧಿ 


೪ 


ಕ್ರಜಣಡ-೨ 
—ಗಣೇಶ್‌ ಎನ್‌. ದೇವಿ 


ಕಳೆದ ತಿಂಗಳ ೨೯ರಂದು ಎಂ. ಚಂದ್ರಶೇಖರ ಪ್ರತಿಷ್ಠಾನ ಮತ್ತು ಲೋಹಿಯಾ ಜನ್ಮಶತಾಬ್ದಿ ಪ್ರತಿಷ್ಠಾನಗಳು ಬೆಂಗಳೂರಿನ ರವೀಂದ್ರ ಕಲಾಕ್ಷಿ ತ್ರದಲ್ಲಿ ಆಯೋಜಿಸಿದ್ದ 
ಮಹಾತ್ಮ ಗಾಂಧಿಯವರ ೧೫೦ನೇ ಜನ್ಮೊ ತ್ತವ ಆಚರಣೆಗಾಗಿ ಏರ್ಪಡಿಸಿದ್ದ "ಗಾಂಧಿ ಉತವ'ದ 'ಭಾಗವಾಗಿ ನಡೆದ "ಅಂದಿಗೆ ಬೇಕಾದ 'ಗಾಂಧಿ' ವಿಷಯ ಕುರಿತ 
ಗೋಷ್ಠಿಯಲ್ಲಿ ಆಡಿದ ಮಾತುಗಳ ಕನ್ನಡ "ರೊಪವಿದು -ಸಂ. 


ಉಲ್ಲರಿಗೂ ನಮಸ್ಕಾರ. ಈಗ ತಾನೆ ಮುಗಿದ ಕಾರ್ಯಕ್ರಮದ ಮೊದಲ 
ಭಾಗದಲ್ಲಿ ಗಾಂಧಿಯವರನ್ನು ಸ್ಮರಿಸಿಕೊಳ್ಳುವ ಈ ಸಂದರ್ಭದಲ್ಲಿ ಕರ್ನಾಟಕದ 
ಮೇರು ವ್ಯಕ್ತಿಗಳನ್ನು ನೋಡಿ ನನಗೆ ಬಹಳಾ ಸಂತಸವಾಗಿದೆ. ಮೊಟ್ಟಮೊದಲಿಗೆ 


ಗಾಂಧಿ ಸ್ಮರಣೆಯ ಈ ಅರ್ಥಪೂರ್ಣವಾದ ಮತ್ತು ಅದ್ಭುತ ಕಾರ್ಯಕ್ರಮವನ್ನು 


ಆಯೋಜಿಸಿ ಶಿಖರಪ್ರಾಯವೆನಿಸುವಂಥ ಮತ್ತು ಕರ್ನಾಟಕವೇ ಹೆಮ್ಮೆಪಡುವಂಥ 
"ಗಾಂಧಿ ಕಥನ” ಪುಸ್ತಕ ರಚಿಸಿ ಅದರ ಬಿಡುಗಡೆಗೆ ಕಾರಣರಾದಂತಹ ಡಿ.ಎಸ್‌. 
ನಾಗಭೂಷಣ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಎಂದಿಗಿಂತಲೂ 
ಇಂದು ಕರ್ನಾಟಕಕ್ಕೆ ಇಂತಹ ಕೃತಿಯ ಅಗತ್ಯವಿದೆ ಎಂದು ನನ್ನ ಅನ್ನಿಸಿಕೆ. 


"ಇಂದಿಗೆ ಬೇಕಾದ ಗಾಂಧಿ' ಎಂಬ ವಿಷಯವಾಗಿ ನನ್ನ ಅನ್ನಿಸಿಕೆಗಳನ್ನು 


ಹಂಚಿಕೊಳ್ಳಬೇಕೆಂದು ನನಗೆ ಕೇಳಿಕೊಳ್ಳಲಾಗಿದೆ. ಜಗತ್ತಿನಾದ್ಯಂತ ಸರ್ವಾಧಿಕಾರತ್ವದ 
ಮತ್ತು ಜನಾಂಗೀಯ ದ್ವೇಷ, ಹತ್ಯೆಗಳ ಹುಚ್ಚು ನರ್ತನ ಪ್ರಜಾಪ್ರಭುತ್ವದ 
ಮುಖವಾಡದಲ್ಲಿ ನಡೆಯುತ್ತಿರುವ ಇಂದಿನ ವಿಷಮಕಾಲದಲ್ಲಿ ಗಾಂಧಿಯ ಪ್ರಸ್ತುತತೆಯ 


ಬಗ್ಗೆ ಹೇಳಲು ಸಾಕಷ್ಟು ವಿಷಯಗಳು ಇದೆ. ಆದರೆ ನಾನು ಇದೆಲ್ಲವನ್ನೂ 


ವಿಸ್ತೃತವಾಗಿ ಹೇಳಲು ಹೋಗದೆ ಸಂಕ್ಷಿಪ್ತವಾಗಿ ಮಾತಾಡಲು ಬಯಸುತ್ತೇನೆ. 
ದಾಂಛಿಣೆ ಹೆಗಲೆಣೆಯಾಲಿ ನಿಂತ ಕಷ್ಟೂರಖಾ 
ನಾವು ಗಾಂಧಿಯನ್ನು ಒಬ್ಬ ಅಪ್ಪಟ ಸತ್ಯಾಗಹಿ ಎಂದು ಗುರುತಿಸುವಾಗ 


ಅವರ ಜೀವನದ ಸತ್ಯಾಗ್ರಹದ ಚಳುವಳಿಯಲ್ಲಿ ಕಸ್ತೂರಬಾ ಅವರ ಪಾತ್ರವನ್ನು 
ಸಕ್ರಿಯವಾಗಿ ತಮ್ಮನ್ನು 


ಮರೆಯಬಾರದು. ಮಹಿಳೆಯಾದ ಕಸ್ತೂರಬಾ 
ತೊಡಗಿಸಿಕೊಂಡು ಚಳುವಳಿಯಲ್ಲಿ ಪಾಲ್ಗೊಳ್ಳುವವರೆಗೂ ದಕ್ಷಿಣ ಆಫ್ರಿಕಾದಲ್ಲಿನ 
ಗಾಂಧಿಯವರ ಸತ್ಕಾಗಹದ ಹೋರಾಟ ಹೆಚ್ಚೂ ಕಮ್ಮಿ ವಿಫಲವಾಗುವ ಹಂತದಲ್ಲಿತ್ತು 
ಕಸ್ತೂರಬಾ ಅವರೊಡನೆ ಇನ್ನೂ ಅನೇಕ ಮಹಿಳೆಯರು ನಾಗರಿಕ ಹಕ್ಕುಗಳ 
ವಿಷಯವಾಗಿ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿದ್ದ ಹೋರಾಟದಲ್ಲಿ 
ತೊಡಗಿಸಿಕೊಳ್ಳುವವರೆಗೂ ಆ ಚಳುವಳಿಯು ಅಂತಹ ಪರಿಣಾಮಕಾರಿಯಾಗಿರಲಿಲ್ಲ. 
ಮತ್ತು ಭಾರತದಲ್ಲಿ ಅಗಾಖಾನ್‌ ಪ್ಯಾಲೇಸ್‌ ನಲ್ಲಿ ಕಸ್ಲೂರಬಾ ಅವರ ಮರಣದ 
ನಂತರ ಗಾಂಧೀಜಿಯು ಯಾವುದೇ ಪ್ರಮುಖ ಸತ್ನಾ ಗಹದ ಚಳುವಳಿ ನಡೆಸಲಿಲ್ಲ 
ಎಂಬುದೂ ನಮಗೆ ಚರಿತ್ರೆಯಿಂದ ತಿಳಿದು ಬರುತದೆ. ಸತ್ಯಾಗ್ರಹ ಎಂಬುದು 
ನಿಜಕ್ಕೂ ಗಾಂಧೀಜಿಯು ಕಸ್ತೂರಬಾ ಅವರಿಗೆ ಅರ್ಪಿಸಿದ ಕ ಸುದೀರ್ಪ 
ಶ್ರದ್ದಾಂಜಲಿ ಎಂದೇ ನನಗೆ ಅನಿಸುತ್ತದೆ. ಕಸ್ತೂರಬಾ ಅವರ ಕಾರಣದಿಂದಲೇ 
ಗಾಂಧಿ ಮಹಾತ ; ಎಂದೆನಿಸಿಕೊಂಡರು ಎ೦ದು ನಾನು ಹೇಳಲು ಬಯಸುತ್ತೇನೆ. 
ಗಾಂಧಿಯ ಜೀವನದಲ್ಲಿ ಕಸ್ಪೂರಬಾ ಅವರ ಕೊಡುಗೆ ಮಹತ್ತದ್ದಾಗಿದೆ. ಈ 


ಸಂಬಂಧ ಎರಡು ಮುಖ್ಯ ಅಂಶಗಳನ್ನು ಉಲ್ಲೇಖಿಸ ಬಯಸುತ್ತೇನೆ. ಮೊದಲಿಗೆ, 
ಗಾಂಧಿಯವರಿಗೆ ತಮ್ಮ ಬಾಲ್ಯ ಮತ್ತು ಯೌವನಾವಸ್ಥೆಯಲ್ಲಿ ಕತ್ತಲು ಮತ್ತು ಇನ್ನೂ 
ಕೆಲವು ವಿಷಯಗಳಲ್ಲಿ ತುಂಬಾ ಭಯವಿತ್ತು ಕಸ್ತೂರಬಾ ಅವರು ಇಂತಹ ವಿಷಯಗಳಲ್ಲಿ 
ಗಾಂಧಿಗೆ ಸಾಕಷ್ಟು ಧೈರ್ಯ ತುಂಬಿ ಅವರ ಭಯಗಳನ್ನು ನಿವಾರಿಸಲು 
ಕಾರಣರಾಗಿದ್ದರು. ಮುಂದೆ ಗಾಂಧೀಜಿಯ ಜೀವನದ ಮುಖ್ಯ ಸಾರ ಎನಿಸಿದ 
"ನಿರ್ಭೀತಿಯ ನಡುವಳಿಕೆ' ಕಸ್ತೂರಬಾ ಅವರಿಂದಲೇ ಮುಂಚಲನೆ ಪಡೆದಿತ್ತು. 


ಎರಡನೆಯದು, ಗಾಂಧಿಯ ದಕ್ಷಿಣ ಆಫ್ರಿಕಾದಲ್ಲಿನ ಸತ್ಯಾಗ್ರಹದ ವಿಷಯ. ಅವರ 
ಚಳುವಳಿಯು ನಾಗರಿಕ ಹಕ್ಕುಗಳ ಸಂಬಂಧದ್ದಾಗಿತ್ತು. ಜಃ ಸ್ಮಟ್ಸ್‌ ಅವರ ಅಲ್ಲಿನ 
ಸರ್ಕಾರ ಆ ದೇಶಕ್ಕೆ ವಲಸೆ ಬಂದ ನಾಗರಿಕರು ತಾವು ಮದುವೆ ಆಗಿದ್ದರ ಬಗ್ಗೆ 
ಅಧಿಕೃತ ದಾಖಲೆಯನ್ನು ಒದಗಿಸಲು ಒತ್ತಾಯಿಸುತ್ತಿತ್ತು ಮತ್ತು ಈ ದಾಖಲೆಯು 
ಭಾರತ ಮತ್ತು ಇತರೆ ದೇಶಗಳಿಂದ ಉದ್ಯೋಗಕ್ಕಾಗಿ ವಲಸೆ ಬಂದ ಜನರು ತಮ್ಮ 
ಸಾಂಪ್ರದಾಯಿಕ ರೀತಿನೀತಿಯಲ್ಲಿ ಮದುವೆಯಾದದ್ದನ್ನು ದಾಖಲೆ ಎಂದು ಮಾನ್ಯ 
ಮಾಡದೆ ಸರ್ಕಾರದ ನಿಯಮಗಳಿಗೆ ಅನುಸಾರವಾಗಿ ಮ 
ಕಾನೂನು ಮಾಡಿತ್ತು ಇದನ್ನು ವಿರೋಧಿಸಿ ಗಾಂಧಿ ದಕ್ಷಿಣ ಆಫ್ರಿಕಾದಲ್ಲಿ ಸತ್ಕಾಗಹವನ್ನು 
ಪ್ರಾರಂಭಿಸಿದ್ದರು. ಇದರ ಬಗ್ಗೆ ವರ್ತಮಾನದಲ್ಲಿ ನಿಂತು ನೋಡಿದರೆ ನಾವು ಅಸ್ನಾಮ್‌ 
ನಲ್ಲಿ ಮತ್ತು ಭಾರತದ ಇತರೆ ಸ್ಥಳಗಳಲ್ಲಿ "ನಾಗರಿಕರ ರಾಷ್ಟ್ರೀಯ ನೊಂದಣಿ” 
ಎಂಬ ಶಾಸನದ ಹೆಸರಿನಲ್ಲಿ ಏನಾಗುತಿದೆ ಎಂದು ಯೋಚಿಸಬೇಕು. ಇಂದು ನಮ್ಮದೇ 
ಸರ್ಕಾರವು ನಮ್ಮನ್ನು ಈ ದೇಶದ ನಾಗರಿಕರು ಎಂದು ಸಾಬೀತುಪಡಿಸಲು 
ಒತ್ತಾಯಿಸುತ್ತಿದೆ, ನಾನು "ನಮ್ಮನ್ನು' ಎಂದು ಹೇಳುವಾಗ ನಮ್ಮ ಇಂದಿನ ಸರ್ಕಾರವು 
ದೇಶದ ಜನೆತೆಯನ್ನು ನಾವು” ಮತ್ತು "ಅವರು' ಎಂದು ವಿಭಜಿಸುವ ಘೋರವಾದ 


ನಡುವಳಿಕೆಯನ್ನು ಮನದಲ್ಲಿಟ್ಟುಕೊಂಡು ಹೇಳುತ್ತಿದ್ದೇನೆ. 
ದಾಂಛಿ ಸೃರಣೆ ಅವರ ಅಪಹಾಸ್ಯದ ಹಾರ್ಯಕ್ರಮವಾದೀತು.. 


ನಿಮಗೆ ತಿಳಿದಿರುವ ಹಾಗೆ ಅಸ್ಲಾಮಿನಲ್ಲಿ ವಲಸೆ ಬಂದಿರುವ ಬಾಂಗ್ಲಾದೇಶಿಗರಲ್ಲಿ 
ಹಿಂದೂ ಜನರಿಗೆ ಸ್ಥಳಾವಕಾಶ ಮತ್ತು ನಾಗರಿಕ ಹಕ್ಕುಗಳನ್ನು ಕಲ್ಪಿಸಿ 
ಮುಸ್ಲಿಮರಾದವರನ್ನು ಹೊರದಬ್ಬಲಾಗುವುದು ಇಲ್ಲವೇ ಸೆರೆಯಲ್ಲಿರಿಸಲಾಗುವುದು 
ಎ೦ದು ಸರ್ಕಾರವು ಹೇಳುತ್ತಿದೆ. ಇದು ನಮಗೆ ಗೊತ್ತಿದೆ. ಗೊತ್ತಿಲ್ಲದೇ 
ಇರುವುದೇನೆಂದರೆ ಕರ್ನಾಟಕದಲ್ಲೂ ಇಂತಹ ಬಂಧನ ಶಿಬಿರಗಳನ್ನು ಸ್ಥಾಪಿಸಲು 
ಎಲ್ಲಾ ತಯಾರಿಗಳು ನಡೆಯುತ್ತಿವೆ. ನಮ್ಮಲ್ಲೇ ಒಂದಿಷ್ಟು ಜನರನ್ನು ಬಂಧಿಸಲು 
ತಯ್ಯಾರಿ ನಡೆಯುತ್ತಿದೆ. ಹೊಸ ಜೈಲುಗಳನ್ನು ಮತ್ತು ಸೆರೆಮನೆಗಳನ್ನು ನಿರ್ಮಿಸಲು 
ಟೆಂಡರ್‌ ಕರೆಯಲಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ನನ್ನ ಪ್ರಕಾರ "ಇಂದಿಗೆ 
ಬೇಕಾದ ಗಾಂಧಿ ಎಂದರೆ ನಾವೆಲ್ಲರೂ ಒಗ್ಗೂಡಿ "ರಾಷ್ಟೀಯ ಮ ನೊಂದಣಿ” 
ಎಂಬ ಕರಾಳೆ ಶಾಸನದ ಜಾರಿಗೆ ಕರ್ನಾಟಕದಲ್ಲಿ ತಡೆ ಒಡ್ಡುವುದು. ಹಾಗೆ ಮಾಡದಿದ್ದ 
ಪಕ್ಷದಲ್ಲಿ ಇಂತಹ ಕಾರ್ಯಕ್ರಮಗಳು ತಮ್ಮ ಅರ್ಥಪೂರ್ಣತೆಯನ್ನು ಕಳೆದುಕೊಳ್ಳುತ್ತವೆ 
ಮತ್ತು « ಅದು ಕೇವಲ ಕಾಟಾಚಾರದ ಆಚರಣೆಗಳಾಗುತ್ತವೆ pp ನನ್ನ ಅನಿಸಿಕೆ. 
ಕನ್ನಡಿಗರೆಲ್ಲ ಒಗ್ಗಟ್ಟಾಗಿ ಖಡಾಖಂಡಿತವಾಗಿ ಈ ಶಾಸನವನ್ನು ವಿರೋಧಿಸದೆ ಇದ್ದರೆ 
ಗಾಂಧಿಯವರ ೧೫೦ನೆಯ ಜನ್ಮ ವರ್ಷಾಚರಣೆಗೆ ಶ್ರದ್ದಾಂಜಲಿ ಅರ್ಪಿಸುವುದು 
ಗಾಂಧಿಯವರನ್ನು ಅಪಹಾಸ್ಯ ಮಾಡುವ ಕಾರ್ಯಕ್ರಮವೇ ಆದೀತು. 


ಗಾಂಧಿ ವ ಈಗ ನಮ್ಮ ನಡುವೆ ಇದ್ದಿದ್ದರೆ ಅವರು ಇಂತಹ 
ಶಾಸನವನ್ನು ಮಾಡಿದಂತಹ ಸರ್ಕಾರವನ್ನು ನಿರ್ದಾಕ್ಷಿಣ್ಯವಾಗಿ ವಿರೋಧಿಸುತ್ತಿದ್ದರು. 
"ಇಲ್ಲಿನ, ಜನತೆ 5 ರಾಷ್ಟ್ರ ಎ೦ಬುದನ್ನು ಕಟ್ಟದ್ದಾರೆ. uN ನಾವು. ಈ 
ಸರ್ಕಾರವನ್ನು ನೇಮಿಸಿದ್ದೇವೆ. ಪುಭತ್ಛಕಿಂತಲೂ ಜನತೆ ಮುಖ್ಯ. ನಮ್ಮನ್ನು ದೇಶದ 
ನಿವಾಸಿಗಳೆಂದು ಸಾಬೀತುಪಡಿಸಲು" ಕೇಳುವುದು ಅನ್ಯಾಯ. ನಮ್ಮ ವಿರುದ್ಧವೇ 
ಏನ್‌ಆರ್‌ಸಿಯಂತಹ ಶಾಸನವನ್ನು ಜಾರಿ ಮಾಡಲು ಎಷ್ಟು ಧೈರ್ಯ ಎಲಿದು 
ಸರ್ಕಾರವನ್ನು ಪಪ್ಲಿಸಿ ಚಳುವಳಿ 'ಹೂಡುತಿದರು. ಮ ಮಾತುಗಳನ್ನೇ ಗಾಂಧಿ 
ಅವರು ತಮದಲ್ಲದ ದಕ್ಷಿಣ ಆಫ್ರಿಕಾ ದೇಶ 'ಮತ್ತು ಸರ್ಕಾರಕ್ಕೆ ೧೧೦ 'ವಷ ೯ಗಳ 
ಹಿಂದೆಯೇ ಹೇಳಿದ್ದರು. ಇಂದು ನಮ್ಮದೇ ದೇಶ ಮತ್ತು ಸರ್ಕಾರವನ್ನು ಈ ಶಾಸನದ 
ಬಗ್ಗೆ ನಿರ್ಭೀತಿಯಿಂದ ಪಕ್ನಿಸದಿದ್ದ್ಲಿ ಗಾಂಧೀಜಿಯ ಪ್ರತಿಮೆಯನ್ನು ಮಾಡಿ 


ಹೊಸ ಮುಮಷ್ಯ/ ನವೆಂಬರ್‌ /೨೦೧೯ 


ಈಗ ಗಾಂಧಿಯನ್ನು ಮತೆ ತ್ರೆ ಸ್ನರಿಸಿಕೊಳ್ಳುವುದೆಂದರೆ, ಗಾಂಧಿಯನ್ನು ನಾವು 
ಮತ್ತೆ ಪೂರ್ತ ಕಳೆದುಕೊಳ್ಳದಿರುವುದೆಂದರೆ ಕೇವಲ ಗಾಂಧಿಯ pe 
ಮಾಡುವುದು ಅಲ್ಲ. ಇಂದು ಅತ್ಯಾವಶ್ಯಕವಾಗಿರುವುದೆಂದರೆ ಮತ್ತು 
ಗಾಂಧಿಯೊಡನೆ ರಾಜಿಯಿಲ್ಲದ ಸಂಬಂಧ ಇಟ್ಟುಕೊಳ್ಳುವುದೆಂದರೆ ಇಂದು 
ಜಗತ್ತನ್ನೇ ಪ್ರಬಲವಾಗಿ ಆವರಿಸಿರುವ ಮತ್ತ ಆಳುತ್ತಿರುವ ಆರ್ಥಿಕ ನೀತಿಯನ್ನು 
ಪ್ರಶ್ನಿಸುವುದು ಮತ್ತು ವಿರೋಧಿಸುವುದು. ನನಗೆ ಗಾಂಧಿ ಎಂದರೆ ಅದು, 
ಇಂದು ವಿನಾಕಾರಣ ಬಲಿಪಶುಗಳಾಗುತ್ತಿರುವ ಮುಗ್ಗ ಜನರ ಪರವಾಗಿ 
ನಿಲ್ಲುವುದು ಎಂದರ್ಥ. ಗಾಂಧಿ ಎಂದರೆ ನನಗೆ ನಿರ್ಭೀತನಾಗಿ ಗುಂಪು 
ಹತ್ಯೆಗೊಳಗಾಗುತ್ತಿರುವ ಮುಗ್ಗ ಜನರ ಪರವಾಗಿ ನಿಂತು ಪ್ರಭುತ್ವವನ್ನು ಮತ್ತು 
ಇಂತಹ ಕೃತ್ಯಗಳನ್ನು ಎಸಗುತ್ತಿರುವ ಗುಂಪುಗಳನ್ನು ಪ್ರಶ್ನಿಸುವುದು ಎಂದರ್ಥ. 


ಗೌರವವನ್ನು ಅರ್ಪಿಸುವುದರಲ್ಲಿ ಯಾವುದೇ ಅರ್ಥ ನನಗೆ ಕಾಣಿಸುವುದಿಲ್ಲ. 
ಬದಲಾಗಿ ಅವರನ್ನು ಅವಮಾನಿಸಿದಂತಾಗುತ್ತದೆ. ಕರ್ನಾಟಕದ ಪ್ರಶಿಯೊಂದು ಹಳ್ಳಿಯೂ 
"ತನ್ನ ಪ್ರಜೆ ಯಾರೆಂದು ತನಗೆ ಗೊತ್ತಿದೆ. ಸರ್ಕಾರವು ಅದನ್ನು ಸಾಬೀತುಪಡಿಸುವಂತೆ 
ಕೇಳುವ ಅಗತ್ಯವಿಲ್ಲ. ಹಾಗಾಗಿ ಇಂತಹ ಶಾಸನವನ್ನು ಒಪ್ಲುವುದಿಲ್ಲ' ಎಂದು 
ಹೇಳುವಂತಾಗಬೇಕು. ತುರ್ತಾಗಿ ಈ ಕೆಲಸವನ್ನು ನಾವು ಮಾಡಬೇಕೆಂದೆನಿಸುತ್ತದೆ. 
ದಾಂಧಿ-ಹಾವರ್ಕರ್‌-ಅಂಬೇಡ್ಡರ್‌ 

ಇನ್ನೊಂದು ವಿಷಯವನ್ನು ನಿಮ್ಮ ಮುಂದಿಡಬಯಸುತ್ತೇನೆ. ನನ್ನ ಜೀವನದ 

೩೦ ವರ್ಷಗಳನ್ನು ನಾನು ಮಹಾರಾಷ್ಟದಲ್ಲಿ ಕಳೆದಿದ್ದೇನೆ. ಈ ರಾಜ್ಯವು ಅಂಬೇಡ್ಕರ್‌ 


ಅವರಂಥ ಧೀಮಂತರನ್ನು ದೇಶಕ್ಕೆ ಕೊಟ್ಟಿದೆ. ಹಾಗೆಯೇ ಈ ರಾಜ್ಯವು ಸಾವರ್ಕರ್‌, 
ನಾಥೂರಾಮ್‌ ಗೋಡéೆ, ಹೆಡಗೆವಾರ್‌, ಗೊಳವಾಲ್ಕರ್‌ ಅಂಥವರನ್ನೂ ಕೊಟ್ಟಿದೆ. 


ಅಂಬೇಡ್ಕರ್‌ ಅಂಥವರು ಜನರನ್ನು ವಿಮೋಚನೆಗೊಳಿಸಲು, ಸಮಾಜವನ್ನು 


ಮಾನವೀಯಗೊಳಿಸಲು ಶ್ರಮಿಸಿದರು. ಆದರೆ ಅದೇ ರಾಜ್ಯವು ಇನ್ನೊಂದೇ ರೀತಿಯ 


ಇದಕ್ಕೆ ವಿರುದ್ದವಾದಂತಹ ಆಲೋಚನೆ, ಸಿದ್ಧಾಂತವನ್ನು ಇಟ್ಟುಕೊಂಡ ಜನರನ್ನು 


ಕೊಟ್ಟಿತು. ನನ್ನ ಜೀವನದ ಇನ್ನೊಂದು ೩೦ ವರ್ಷಗಳನ್ನು ಗುಜರಾತ್‌ ರಾಜ್ಯದಲ್ಲಿ 
ಕಳೆದಿದ್ದೇನೆ. ವಿಪರ್ಯಾಸವೆಂದರೆ, ಇಡೀ ಮನುಕುಲವನ್ನು ಮಾನವೀಯಗೊಳಿಸಲು 
ಶ್ರಮಿಸಿದ ಗಾಂಧಿ ಅವರಂಥ ಮಹಾತ್ಮರನ್ನು ಕೊಟ್ಟ ರಾಜ್ಯವೇ ಇಂದು ಮೋದಿ 
ಮತ್ತು ಅಮಿತ್‌ ಶಾ ಅವರಂಥ ನಾಯಕರನ್ನೂ ಕೊಟ್ಟಿದೆ. ಇಂತಹ ವೈರುಧ್ಯಗಳ 
ಮತ್ತು ವಿಪರ್ಯಾಸಗಳ ಬಗ್ಗೆ ನಾನು ಆಗಾಗ ಆಲೋಚಿಸುತ್ತಿರುತ್ತೇನೆ. ಆದರೆ 
ನನಗೆ ಯಾವುದೇ ನಿರ್ದಿಷ್ಟ ಉತ್ತರವನ್ನು ಕಂಡುಕೊಳ್ಳಲು ಸಾಧ್ಯವಾಗಿಲ್ಲ. ಒಂದು 
ವಿಷಯ ನನಗೆ ಹಾಗು ನಿಮಗೂ ಗೊತ್ತಿದೆ. ಸಾವರ್ಕರ್‌ ಪರಂಪರೆಯವರು 
ಯಾವಾಗ ಸಮಾಜವನ್ನು ವಿಚ್ಛಿದ್ರಕಾರಿಯಾಗಿ ವಿಂಗಡಿಸುವ ಕೆಲಸದಲ್ಲಿ ಜನ 


ಬೆಂಬಲ ಗಳಿಸುತ್ತಾರೂ Gr ರಾಷ್ಟ್ರದ ವಿನಾಶ ಆರಂಭವಾದಂತೆ.. 
ಇಂವಿದೆ ಬೇಕಾದ ಗಾಂಛಿ ಎಂದರೆ... 


ಆದರೆ ನಾವು ಗಾಂಧಿ ಮತ್ತು ಅಂಬೇಡ್ಕರ್‌ ಅವರನ್ನು ಇಂದಿಗೂ 
ಜೊತೆಗೂಡಿಸಲು ಸಾಧ್ಯವಾಗಿಲ್ಲ. ನಮ್ಮಲ್ಲಿ ಅನೇಕರು, ಅದರಲ್ಲೂ 
ಬುದ್ಧಿಜೀವಿಗಳೆನಿಸಿಕೊಂಡವರು ಅನಗತ್ಯವಾಗಿ ಗಾಂಧಿ ಮತ್ತು ಅಂಬೇಡ್ಕರ್‌ ಅವರ 
ನಡುವೆ ಒಂದು ರೀತಿಯ ಮೇಲದರದ ದ್ದಂದ್ಹಾತ್ಸಕವಾದ ಅಭಿಪ್ರಾಯಗಳನ್ನು 
ಮುಂದಿಡುತ್ತಿದ್ದಾರೆ /ಸೃ ಪಿಸುತ್ತಿದ್ದಾರೆ. ಆದರೆ ಇಂದಿಗೆ ಬೇಕಾದ ಗಾಂಧಿ” ಏಿಡರ 
ಅಂಬೇಡ್ಕರ್‌ ಮತ್ತು ಗಾಂಧಿ ಅವರುಗಳನ್ನು ಇಂದು ಜೊತೆಗೂಡಿಸುವುದು 
ಎಂದೆನಿಸುತ್ತದೆ. ಅಂದರೆ ಯಾವುದು ಈಗ ಇದರ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತಿದೆಯೋ, 
ಅಂದರೆ ಸಾವರ್ಕರ್‌ ಮತ್ತು ಮೋದಿ ಅವರಂತಹವರು ಜೊತೆಗೂಡಿ 
ದೇಶವಾಸಿಗಳನ್ನು ಅವರ ಕೊರಳಪಟ್ಟಿ ಹಿಡಿದು ಏನು ಮಾಡಬೇಕು, ಮಾಡಬಾರದು, 
ಯಾವ ದಿರಿಸು ಹಾಕಬೇಕು, ಯಾವ ಆಹಾರವನ್ನು ತಿನ್ನ ಬೇಕು, ತಿನ್ನಬಾರದು, 
ಯಾವ ಧರ್ಮವನ್ನು ಹೇಗೆ ಪಾಲಿಸಬೇಕು, [ರ ಸ ನ ಶಿಸುತ್ತಾ 


ಈ ದೇಶದ ಪ್ರಜ್ಞಾವಂತ ನ ನಾಗರಿಕ ಜನರ ಘನತೆಗೆ, ಪ್ರಜಾಪಭುತ್ತಕ್ಕೆ ಮತ್ತು 
ಸಹಿಸದಿರುವುದು ಮತ್ತು 


ಮಾನವೀಯತೆಗೆ ಮಾಡುತ್ತಿರುವ ಆಘಾತಗಳನ್ನು 
ಪ್ರಬಲವಾಗಿ ವಿರೋಧಿಸುವುದು ಎಂದರ್ಥ. ಹಾಗಾಗಿಯೇ ಗಾಂಧಿ ಮತ್ತು 
ಅಂಬೇಡ್ಕರ್‌ ಅವರನ್ನು ಜೊತೆಗೂಡಿಸಿಕೊಳ್ಳುವ ಮೂಲಕವೇ, ಜನತೆಯ ದಿಕ್ಕು 
ತಪ್ಪಿಸುತ್ತಿರುವ ಶಕ್ತಿಯ 'ವಿರುದ್ಧ ನಮ್ಮ ಚಳುವಳಿಗಳನ್ನು ಕಟ್ಟುವ ಅವಶ್ಯ ಕತೆ ಔಡ 


ಎಂದೆನಿಸುತ್ತದೆ. ದಯವಿಟ್ಟು J ಬಗ್ಗೆ ಯೋಚಿಸಿ. 


ಸಪತ್ಯ್ಕೋತ್ಸ್ತರ ಕಾಲದ ಸವಾಲುಗಟು 


ಅಂತಿಮವಾಗಿ, ಜಗತ್ತಿನಾದ್ಯಂತ ಎಡಪಂಥೀಯ ಚಿಂತನೆಗಳು ಪತನಗೊಳ್ಳುತ್ತಿವೆ. 
ಮತ್ತು ಉಗ್ರ ಬಲಪಂಧೀಯತೆಯು ಎಲ್ಲಕಡೆಯೂ ಹಬ್ಬುತ್ತಿದೆ. ಈಗ ಮತ್ತೆ ಇಟಲಿಯಲ್ಲಿ 
ಮುಸ್ಗೊಲಿನಿಯನ್ನು, ಜರ್ಮನಿಯಲ್ಲಿ ಹಿಟ್ಟರನನ್ನು ಕೊಂಡಾಡಲಾಗುತ್ತಿದೆ ಮತ್ತು 
ಜಗತ್ತಿನಾದ್ಯಂತ ಪಜಾಪಭುತ್ತವೆಂಬ ಮುಖವಾಡವನ್ನು ಧರಿಸಿದ "ಬಹುಸ ಂಖ್ಯಾತವಾದಿ 
ಸರ್ವಾಧಿಕಾರತ್ತದ ರಾಜಕೀಯ ಧೋರಣೆಗಳು ಮತು ಶಕ್ತಿಗಳು” ಹರಡುತಿವೆ. 
ಇಂಥ ಸಂದರ್ಭದಲ್ಲಿ ಹಿಂಸೆಯನ್ನು ಆ ಶಕ್ತಿಗಳು ಕಾನೂನುಬದ್ಧಗೊಳಿಸುತ್ತಿದೆ 
ಮತ್ತು ಸತ್ಯೋತ್ತರ ಸನ್ನಿವೇಶವನ್ನು ಅಂಗೀಕರಿಸಿಬಿಟ್ಟಿವೆ. ಜಗತ್ತಿನ ಆರ್ಥಿಕತೆಯಲ್ಲಿ 
ಅಥವಾ ಆರ್ಥಿಕ ಜ್ಞಾನದಲ್ಲಿ ಒಂದು ದೊಡ್ಡ ಪಲ್ಲಟವಾದ ಚರಿತ್ರೆಯ ಪ್ರತಿ 
ಸಂದರ್ಭದಲ್ಲೂ ಸತ್ಯದ ಹೊಸ ವ್ಯಾಖ್ಯಾನಗಳು ಹುಟ್ಟಿಕೊಳ್ಳುತ್ತವೆ. ಹೊಸ ರೀತಿಯ 
ನುಡಿಗಟ್ಟುಗಳು ಹುಟ್ಟಿಕೊಳ್ಳುತ್ತವೆ. ಸ್‌ ರ ಸ್ಮಿತ್‌ “ಅವರ 'ಅರ್ಥಿಕತೆಯ ಹೊಸ 
ವ್ಯಾಖ್ಯಾನಗಳು ಸ್ಥ ಸೃಷಿಯಾದಾಗಲೂ, ಮುದ್ರಣ ತಂತ್ರಜ್ಞಾನ ಹುಟ್ಟಿಕೊಂಡಾಗಲೂ 
ಆಗಿತ್ತು. ಮುದಣಗೊಂಡಿದ್ದ ಮಾಹಿತಿಗಳೆಲ್ಲಾ ಸತ್ಯ, ಮೌಖಕವಾದದ್ದೆಲ್ಲ ಸುಳ್ಳು 
ಎ೦ಬ ಭಾವನೆ ಬೇರುಬಿಟ್ಟಿತ್ತು ಜನರ ಮನಸಿನಲ್ಲಿ ಇಂದು ನಾವು ಒಂದು ರೀತಿಯ 
ಹುಸಿ ಅಥವಾ ಅಮೂರ್ತವಾದಂಥ, ಉದ್ಯೋಗ ಮತ್ತು ಉತ್ಪಾದಕತೆಯ ನಡುವೆ 
ಇರುವ ಸಂಬಂಧವು ಅಸಂಗತ ನೆಲೆಗೆ ಪಲ್ಲಟಗೊಂಡಿರುವಂತಹ ಆರ್ಥಿಕತೆಯ 
ಸನ್ನಿವೇಶದಲ್ಲಿದ್ದೇವೆ. ಈ ಸಮಯದಲ್ಲಿ ಹೊಸ ಭಾಷೆ ಮತ್ತು ಸತ್ಯದ ಹೊಸ 
ವ್ಯಾಖ್ಯಾನಗಳು ಹುಟ್ಟಿಕೊಂಡಿವೆ. ಇದನ್ನೇ ನಾವು ಈಗ ಸತ್ಕೋತ್ತರ ಸಂದರ್ಭ 
ಎಂದು ಹೇಳುವುದು. ಸಹಜವಾಗೇ ಇಂಥ ಸಮಯದಲ್ಲಿ ಗಾಂಧಿಯು ಮೊದಲ 
ಬಲಿಪಶುವಾಗಿದ್ದಾರೆ. ಯಾಕೆಂದರೆ ಅವರು ನಿತ್ಯ ಸತ್ಯದ ಮಹಾ ಪ್ರತಿಪಾದಕರಾಗಿದ್ದರು. 
ನಾವು ಈಗ ಕೇವಲ ವಿವಿಧ ಮಾಧ್ಯಮಗಳ ಮೂಲಕ ನಮ್ಮ ಮನಸ್ಸಿನ ದೃಶ್ಯ ಮತ್ತು 
ಮೌಖಕ ವಲಯವನ್ನು ಮುತ್ತಿಕೊಳ್ಳುತ್ತಿರುವ ವೈವಿಧ್ಯಮಯ ಸುಳ್ಳು ಸುದ್ದಿ ಮತ್ತು 
ವ್ಯಾಖ್ಯಾನಗಳನ್ನು ಮಾತ್ರ ಎದುರಿಸಿ ವಿರೋಧಿಸಿದರೆ ಸಾಲದು. ಅದಕ್ಕೂ ಹೆಚ್ಚಾಗಿ 
ಈ ಸುಳ್ಳುಗಳನ್ನು ಸೃಷ್ಟಿಸಲು ಉತ್ತೇಜಕವಾಗಿರುವಂಥ ಆರ್ಥಿಕ ನೀತಿಗಳನ್ನೂ 
ವಿರೋಧಿಸಬೇಕಾಗಿದೆ. 

ಈಗ ಗಾಂಧಿಯನ್ನು ಮತ್ತೆ ಸ್ಮರಿಸಿಕೊಳ್ಳುವುದೆಂದರೆ, ಗಾಂಧಿಯನ್ನು ನಾವು 
ಮತ್ತೆ ಪೂರ್ತ ಕಳದುಕೊಳ್ಳದಿರುವುದೆಂದರೆ ಗಾಂಧಿಯೊಡನೆ ರಾಜಿಯಿಲ್ಲದ ಸಂಬಂಧ 
ಇಟ್ಟುಕೊಳ್ಳುವುದೆಂದರೆ ಇಂದು ಜಗತ್ತನ್ನೇ ಪ್ರಬಲವಾಗಿ ಆವರಿಸಿರುವ ಮತ್ತು 
ಆಳುತ್ತಿರುವ ಆರ್ಥಿಕ ನೀತಿಯನ್ನು ಪ್ರಶ್ನಿಸುವುದು ಮತ್ತು ವಿರೋಧಿಸುವುದು. ನನಗೆ 
ಗಾಂಧಿ ಎಂದರೆ ಅದು, ಇಂದು ವಿನಾಕಾರಣ ಬಲಿಪಶುಗಳಾಗುತ್ತಿರುವ ಮುಗ್ಬ 
ಜನರ ಪರವಾಗಿ ನಿಲ್ಲುವುದು ಎಂದರ್ಥ. ಗಾಂಧಿ ಎಂದರೆ ನನಗೆ ನಿರ್ಭೀತನಾಗಿ 
ಗುಂಪು ಹತ್ಯೆಗೊಳಗಾಗುತ್ತಿರುವ ಮುಗ್ಗ ಜನರ ಪರವಾಗಿ ನಿಂತು ಪ್ರಭುತ್ವವನ್ನು 
ಮತ್ತು ಇಂತಹ ಕೃತ್ಯಗಳನ್ನು ಎಸಗುತ್ತಿರುವ ಗುಂಪುಗಳನ್ನು ಪಶ್ನಿಸುವುದು ಎಂದರ್ಥ. 
ಕೇವಲ ೧೬ ವರ್ಷದ ಗೇಟಾ ಥನ್ಸರ್ಗ್‌ ಹೇಗೆ "ನಿಮಗೆಷ್ಟು ಧೈರ್ಯ?” ಎಂದು 
ಜಗತ್ತಿನ ನಾಯಕರನ್ನು ಪಶ್ಲಿಸುತ್ತಿದ್ದಾಳೋ ಹಾಗೇ ಜನರನ್ನು ಪ್ರಾಣಿಗಳಂತೆ ಕಾಣುತ್ತಿರುವ 
ಪುತ್ತ ಮತ್ತು ವ್ಯವಸ್ಥೆಯನ್ನು ಪಶ್ಲಿಸುವುದು ಮಾನವತೆಯ * ಉಳಿವಿಗಾಗಿ ಅಗತ್ಯವಾಗಿದೆ. 

ಗಾಂಧಿ ಏನಾದರೂ ಈ ಸಂದರ್ಭದಲ್ಲಿ ಇದ್ದಿದ್ದರೆ ಅವರು ಇಂತಹ 
ಪರಿಸ್ಥಿತಿಯನ್ನು ಸಹಿಸಿಕೊಂಡಿರುತ್ತಿರಲಿಲ್ಲ. ಒಂದಿಷ್ಟು ಜನರು ಇಂಥ ಘಟನೆಗಳಿಂದ 
ನಿಜಕ್ಕೂ ತಲ್ಲಣಗೊಳ್ಳುತ್ತಿದ್ದಾರೆ ಎಂಬುದೇನೊ ನಿಜ. ಆದರೆ ಭಾರತದಲ್ಲಿ ಹೆಚ್ಚಿನ 
ಜನರಿಗೆ ಇದಾವುದರ ಬಿಸಿಯೂ ತಟ್ಟುತ್ತಿಲ್ಲ ಇಲ್ಲವೇ ಪೂರ್ಣ ಹತಾಶರಾಗಿದ್ದಾರೆ. 
ನಾವು ಈ ಸಂದರ್ಭಗಳಿಗೆ ನಿರ್ಲಿಪ್ತವಾಗಿದ್ದುಬಿಟ್ಟರೆ ಉತ್ತರಪ್ರದೇಶದ 
ಪೊಲೀಸಿನಂಥವರು ಘಟನೆಯ ಉಸ್ತುವಾರಿ ವಹಿಸಿಕೊಳ್ಳುತ್ತಾರೆ. ಹಿಂದೆಂದಿಗಿಂತಲೂ 
ಗಾಂಧಿ ಇಂದಿನ ಸಂದರ್ಭದಲ್ಲಿ ಅಗತ್ಯವೆನಿಸಿದ್ದಾರೆ. ನಾವು ನಿರ್ಭೀತಿಯಿಂದ 
ನಡೆದುಕೊಳ್ಳಲು, ನಮ್ಮ ನಾಗರಿಕ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು, ನಮ್ಮ ಮುಗ್ದ 
ಜನರಿಗೆ ಅನ್ಮಾಯವಾಗುವುದನ್ನು ತಡೆಯಲು, ಪಭುತ್ತವ 'ಜಾರಿಗೊಳಿಸುತ್ತಿರುವ ಆರ್ಥಿಕ 
ನೀತಿಯನು ದ್ಧಿ ಎತ್ತರಿಸಿ ಪಶ್ಲಿಸಲು ಗಾಂಧಿ ಎಂದಿಗಿಂತಲೂ ಇಂದು 
ಇದನ್ನು ಕಗ ನಾವು ಮಾಡಲಾಗದಿದ್ದರೆ ಇನ್ನೆಂದಿಗೂ ನಾವು ಗಾಂಧಿಯ ಹೆಸರನ್ನು 
pe ಯೋಗ್ಯರೆನಿಸಿಕೊಳ್ಳುವುದಿಲ್ಲ. ಧನ್ನವಾದಗಳು. | 

(ಈಗ ಧಾರವಾಡದಲ್ಲಿ ನೆಲೆಸಿರುವ ಗಣೇಶ್‌ ಷಹ 

ದೇವಿಯವರು ಭಾರತದ ಬುಡಕಟ್ಟು ಭಾಷೆಗಳ ಶಾಸ್ತ್ರೀಯ | 
ಸಮೀಕ್ಷೆ ಮಾಡಿ ದೇಶದ ಭಾಷಾ ತಜ್ಜತೆಯ ಲೋಕಕ್ಕೆ | 
ಅನುಪಮ ಸೇವೆ ಸಲ್ಲಿಸಿರುವ ಹಿರಿಯ ವಿದ್ದಾಂಸರು) 

(ಕನ್ನಡಕ್ಕೆ: ಬಿ.ಐ ಸುರೇಂದ) \ |W 


ಹೊಸ ಮನಮುಷ್ಯ/ ನವೆಂಬರ್‌/೨೦೧೯ 


ನನಣಪ-8, 


ಭಾರತದ ಒಕ್ಟೂಟ ವ್ಯವಪ್ಥೆಯೂ, ಕಾಪೋರ್ಣರೇೇಟ್‌ಶಾಹಿ-ಹಿ೦ದುತ್ದದ ಜೆೊಂಣಯ 


ವಸಾಹತುವಿರೋಧಿ ಹೋರಾಟವು ಒಂದು 
ವ ಫೆರಾಷ ಸ್ಫವ್ಯಾಪಿ ರಾಷ್ಟ್ರೀಯ ಪ್ರಜ್ಞೆಯ ಹುಟ್ಟಿಗೆ 
ಸಾಕ್ಷಿಯಾಯಿತು. ತುಗಾಗಲೇ ಇದ್ದ, ಭಾಷಾವಾರು 
ಪ್ರಾಂತ್ಯಗಳನ್ನು ಆಧರಿಸಿದ್ದ ರಾಷ್ಟ್ರೀಯತೆಯ ಪ ಪ್ರಜ್ಞೆಯ 
ಮೇಲೆ. ಈ ರಾಷ್ಟ್ರೀಯ ಪ ಪಜ್ಜೆಯನ್ನು ಹರಿಸಲಾಯಿತು. 
(super RE ಮತ್ತೊಂದು ರೀತಿಯಲ್ಲಿ ದ ಈ ಭಾರತವ್ಯಾಪಿ 
ರಾಷ್ಟ್ರೀಯ ಪ್ರಜ್ಞೆಯನ್ನು ಬಂಗಾಳಿ, ಗುಜರಾತಿ, ಅಥವಾ ತಮಿಳು ಅಥವಾ ಒರಿಯಾ 
ಪ್ರಜ್ಞೆಯ ಮೇಲೆ ಅಳವಡಿಸಲಾಯಿತು ಮತ್ತು ವಸಾಹತು ವಿರೋಧಿ ಹೋರಾಟವು 
ಈ ಎರಡೂ ಬಗೆಯ ಪುಜ್ಞೆಗಳ ಏಳಿಗೆಗೆ ಸಾಕ್ಷಿಯಾಯಿತು. 
ಇಂದು ಪ್ರತಿಯೊಬ್ಬ ಭಾರತೀಯನ ಒಳಗೂ ಈ ಎರಡೂ ಬಗೆಯ 
ರಾಷ್ಟ್ರೀಯ ಪ್ರಜ್ಞೆಯು ತುಂಬಿದೆ. ಈ ಎರಡೂ ಬಗೆಯ ಪುಜ್ಞೆಗಳನ್ನೂ ನಾವು 
ಹೊರೆಯಬೇಕಾಗಿದೆ ಮತ್ತು ಇವುಗಳ ನಡುವೆ ಒಂದು ಸೂಕ್ಷ್ಮವಾದ ಸಮತೋಲನವನ್ನು 
-ಕಾಪಾಡಬೇಕಾಗಿದೆ. ಈ ಎರಡರಲ್ಲಿ ಒಂದು ರೀತಿಯ ರಾಷ್ಟ್ರೀಯ ಪಜ್ಜೆಯನ್ನು 
ನಿರ್ಬಂಧಿಸುವ ಮಟ್ಟಿಗೆ ಮತ್ತೊಂದು ಪಜ್ಞೆಗೆ ಪ್ರಾಮುಖ್ಯತೆ ನೀಡುವುದು Ne 
ಛಿದವಾಗಲು ಕಾರಣವಾಗುವುದು. 
ನಮ್ಮ ರಾಜ್ಯ ವ್ಯವಸ್ಥೆಯ ಒಕ್ಸೂಟದ ಮಾದರಿಯು ಈ ಎರಡೂ ಪುಜ್ಞೆಗಳ 


% 
ಅಭಿವ್ಯಕ್ತಿಯಾಗಿದೆ. ಸಪದಲ್ಲಿ ಭಾಷಿಕ - ಪ್ರಾಂತೀಯ ಪ್ರಜ್ಞೆಯ ಅಡಿಯಲ್ಲಿ ಇತರೆ 


ಸರಗಳೆ ಪಜ್ಞೆಗಳೂ ಇವೆ. ನಮ್ಮ ರಾಜ್ಯವ್ಯವಸ್ಥೆಯು ಅವಕ್ಕೂ ಕೂಡ "ಸ್ವಾಯತ್ತ 


ಪರಿಷತ್ತು'(4utonomous council) ಗಳಂತಹ ವಿವಿಧ ಸಾಧನಗಳನ್ನು ರೂಪಿಸಿ 
ಕೊಟ್ಟಿದೆ. ಇವು ಸಾಕಾಗಬಹುದು ಅಥವಾ ಸಾಕಾಗದೇ ಇರಬಹುದು. ಆದರೆ ಪರಸರ 
ಹೊಂದಾಣಿಕೆಯನ್ನು (೩೦೦ಂMmಂd೩tಂn) ಕಲ್ರಿಸಬೇಕೆಂಬುದು ಮೂಲ ಆಶಯವೇ 
ಹೊರತು ಇತ್ತೀಚೆಗೆ ಕಂಡುಬರುತ್ತಿರುವ ಕೇಂದ್ರೀಕರಣದ ಪ್ರವೃತ್ತಿಯಲ್ಲ. 
ಇದು ನಮ್ಮ ವಸಾಹತು ವಿರೋಧಿ ರಾಷ್ಟ್ರೀಯತೆಯ ಸ್ವ ಸ್ಪಬಾವದಿಂದಲೇ 
ಹುಟ್ಟಿದೆ. ಧಾರ್ಮಿಕ ರಾಷ್ಟೀಯತೆಯಂತಹ ಇತರೆ ಯಾವುದೇ ರಾಷ್ಟ್ರೀಯತೆಯೂ 
ಈ ರೀತಿಯ ಹೊಂದಾಣಿಕೆಯ ನೆಲೆಯನ್ನು ಒದಗಿಸಲಾರದು. ಆದ್ದರಿಂದ ನಮ್ಮ 
ಜ್ಯ ವ್ಯವಸ್ಥೆಯನ್ನು ಹಿಂದುತ್ತದ ಆಧಾರದಲ್ಲಿ ಸರವು ಖಂಡಿತ ದೇಶದ 
ಸಾ ಕಾರಣವಾಗುವುದು. ಏಂದುತ್ತವು ಧಾರ್ಮಿಕ ಅಲ್ಲಸಂಖ್ಯಾತರ ಮೇಲೆ ನಡೆಸುವ 
ದಬ್ಬಾಳಿಕೆಯ ಸಂಬಂಧದಲ್ಲಿ ಈ ಅಂಶವು ಗುರುತಿಸಲಡುವುದು, ಯಾವುದೇ ರೀತಿಯ 
ಕೇಂದ್ರೀಕರಣದ ಪ್ರಯತ್ನವು ಅನಿವಾರ್ಯವಾಗಿ ಪ್ರಚೋದಿಸುವ ಪ್ರಾಂತೀಯ 
ದಂಗೆಗಳನ್ನು ತ ಹಿಂದುತ್ತವು ಪ್ರಚೋದಿಸುವ ಮತೀಯ ಒಡಕಿನ 
ಆಚೆಗೂ, ಇದಕ್ಕೆ ಸಾಮಾನ್ಯ ಕ್ರಮಬದ್ಧತೆ/ಮಾನ್ಯತ (general validity) ಇದೆ. 
ಒಂದುತ ತ್ರ ರಾಷ್ಟ್ರೀಯತೆಯು. ಹಿಂದು. ರಾಷ್ಟ್ರವು ಈಗಾಗಲೇ ಅಸ್ತಿತ್ವದಲ್ಲಿದ್ದು 
ರಾಜ್ಯ ಮತ್ತು ಕೇಂದಗಳ 'ನಡುವೆ ಯಾವುದೇ ಹೊಂದಾಣಿಕೆ ಅಗತ್ಯ ಇಲ್ಲ ಎಂದು 
ಭಾವಿಸುತ್ತದೆ. ಹಾಗೇ ಈ ರೀತಿಯ ಯಾವುದೇ ಹೊಂದಾಣಿಕೆಯ 
dation). ಬೇಡಿಕೆ ಬಂದರೆ ಅದು ತಮ್ಮ ಜೇಬನ್ನು ತುಂಬಿಕೊಳ್ಳಬಯಸುವ, ಪ್ರಾಂತೀಯ 


ಭ್ರಷ್ಟ ಗಣ್ಯರಿಂದ ಮಾತ್ರ ಬರಬಹುದು. ಹೊಂದಾಣಿಕೆಗಾಗಿ ಬರುವ ಬೇಡಿಕೆಯನ್ನು 


ಹತ್ತಿಕ್ಕುವುದರಲ್ಲಿ ರಾಷ್ಟ್ರ ಹಿತವಿದೆ ಎಂದು ಅದು ಭಾವಿಸುತ್ತದೆ. ಆದ್ದರಿಂದ ಅದು ಅಗತ್ಯವಾಗಿ 
ಕೇಂದ್ರೀಕರಣದ ಪ್ರಯತ್ನ ಮತ್ತು ಈ ರೀತಿಯ ಪ್ರಶಿಯೊಂದು ಕೇಂದೀಕರಣದ ಪ್ರಯತ್ನವೂ 
ಕೊನೆಗೆ ವಿಭಜನೆಯ ಕಡೆಗೆ ಅಥವಾ ಇಂತಹ ವಿಭಜನೆಯ ಪ್ರಯತ್ನವನ್ನು ಹತ್ತಿಕ್ಕುವ 
ಪ್ರಯತ್ನವಾಗಿ ನಿರಂಕುಶಾಧಿಕಾರದ ಕಡೆಗೆ ಕೊಂಡೊಯ್ಯುತ್ತದೆ. 
ಇಂತಹ ನಿರಂಕುಶಾಧಿಕಾರವು ನಂತರದಲ್ಲಿ ಸ್ಪಸಮರ್ಥನೆಯ ಸಂಗತಿಯಾಗಿ 
ಪರಿವರ್ತನೆಯಾಗುತ್ತದೆ. "ಕಾನೂನು ಸುವ ್ಯೈವಸ್ಥೆಯ ಪರಿಸ್ಥಿತಿಯ ಕಡೆ ನೋಡಿ, 
ಭಯೋತ್ಪಾದಕರು ನಡೆಸಿದ ಹಂಸಾಕೃತ್ವಗಳನ್ನು ನೋಡಿ. ನಾಗರಿಕ ಹಕ್ಕುಗಳ ಅಮಾನತು 
ಮತ್ತು ನಿರ್ಬಂಧ ಹೇರಿಕೆ ಇಂತಹ ಸ್ಥಿತಿಯಲ್ಲಿ ಸಮರ್ಥನೀಯ” ನ ವಾದಗಳು 
ಹುಟ್ಟುತ್ತವೆ. (ಜಮ್ಮು ಕಾಶ್ಮೀರದ ಸಂದರ್ಭದಲ್ಲಿ ಮುಂದಿಡಲಾದ ಈ ಬಗೆಯ ವಾದವು 
ಸರ್ವೋಚ್ಛ ನ್ಯಾಯಾಲಯವನ್ನೂ ಪ್ರಭಾವಿಸಿಬಿಟ್ಟಿತು.) 
ಈ ಧೀತಿಯ ಕೇಂದ್ರೀಕರಣದ ವಿನಾಶಕಾರಿ ಪರಿಣಾಮಗಳು ಜಮು 
ಕಾಶ್ಮೀರದ ಸಂದರ್ಭದಲ್ಲಿ ಸಷ್ಟವಾಗಿದೆ. ಒಂದು ರಾಜ್ಯವು ದೇಶದೊಡನೆ ಸೇರಬಯಸಿದ 
ವಶಿಷ್ಟ ಸಂದರ್ಭವನ್ನು ಗಣನೆಗೆ ತೆಗೆದುಕೊಂಡ, ಹೊಂದಾಣಿಕೆಯ ಪಕಟ ರೂಪವೇ 


-ಪ್ರಭಾತ್‌ ಪಟ್ನಾಯಕ್‌ 


ಅನುಚ್ಛೇದ ೩೭೦ ಮತ್ತು ೩೫೦. ಇದು ಹಿಂದು ರಾಜನಿಂದ ಆಳಲ್ಲಡುತ್ತಿದ್ದ 
ಮುಸ್ತಿಂ ಬಹುಸಂಖ್ಯಾತ ರಾಜ್ಯ, ತಾನು ಪಾಕಿಸ್ತಾನದೊಡನೆ ಒಂದಾಗುವುಕ್ಕೆ 
ಪ್ರತಿಯಾಗಿ ಗ ಒಂದಾಗಿದ್ದಕ್ಕಾಗಿ ಕೊಡಲ್ಪಟ್ಟ ವಿಶೇಷ ಸ್ಥಾನಮಾನ. 
ಇದ್ದಕ್ಕಿದ್ದಂತೆ ಏಕಪಕ್ಷೀಯವಾಗಿ ಈ ವಿಶೇಷ ಸ್ಥಾನಮಾನವನ್ನು ರದ್ದುಪ ಪಡಿಸುವುದು 
ಹಿಂದಿನ ವಾಗಾ ನವನ್ನು ಮುರಿದಂತೆ. ಭಾರತದ ಯ ಪ್ರದೇಶಗಳಲ್ಲಿ 
ಹಿಂದುತ್ವವಾದಿಗಳು ಈ ಕ್ರಮವನ್ನು ಎಷ್ಟೇ ಸಂಭ್ರಮಿಸಿದರೂ ಇದು ಇಡೀ ಭಾರತ 
ದೇಶದ ತಳಹದಿಗೆ ಉಂಟುಮಾಡುವ ಅಪಾಯ ಎಂಬುದು ಖಚಿತ. 
ಧರ್ಮವು ರಾಷ್ಟ್ರೀಯತೆಯ ತಳಹದಿಯಾಗಬಾರದು. ಏಕೆಂದರೆ ಅದು 
ಅನಾದಿಕಾಲದಿಂದಲೂ jo ರಾಷ್ಟ್ರವು ಅಸ್ತಿತ್ವದಲ್ಲಿತ್ತು ಎಂಬ ಊಹೆಯನ್ನು 
ಆಧರಿಸಿದ್ದು, ಇದು ದೀರ್ಪಕಾಲದ ವಸಾಹತು ವಿರೋಧಿ Sr 
ಈ ಆಧುನಿಕ ದೇಶವು ಹುಟ್ಟಿರುವುದರಿಂದ ಇಲ್ಲಿ ಹೊಂದಾಣಿಕೆಗೆ ಅವಕಾಶ 
ಕಲ್ರಿಸಬೇಕು ಎಂಬ ಭಾವನೆ ಹರಡುವುದನ್ನು ತಡೆಗಟ್ಟುತ್ತದೆ. ಪಾಕಿಸ್ತಾನದ ಪೂರ್ವ 
ಭಾಗದಲ್ಲಿ ಭಾಷೆಯ ಆಧಾರದಲ್ಲಿ ಹೋರಾಟ ನಡೆದು ಆ ದೇಶ ವಿಭಜನೆಯಾದದ್ದು 
ಇದಕ್ಕೊಂದು ಸಷ್ಟ ಉದಾಹರಣೆ. ಹಿಂದುತ್ತ ತ್ವ ರಾಷ್ಟ್ರೀಯತೆಯು ದೇಶವನ್ನು ಇದೇ 
ದಿಕ್ಕಿಗೆ ತಳ್ಳುತಿದೆ; ಕಾಶ್ಲೀರಿಗಳ ಅವಮಾನವನ್ನು ಸಂಭ್ರಮಿಸುತ್ತಿರುವವರು ಸ 
ದಿನ ಸರ್ಕಾರದ ಈ ನಿರ್ಧಾರಕ್ಕಾಗಿ ಪಶ್ಚಾತ್ತಾಪ ಪಡುವರು. 
ಜಮ್ಮು ಕಾಶ್ಮೀರದಲ್ಲಿ ತಾನು ನಡೆಸಿದ ಅವಾಂತರದಿಂದ ತೃಪ್ತಿಯಿಲ್ಲದೆ 
ಈಗ ನರೇಂದ್ರ ಮೋದಿ ಸರ್ಕಾರವು ದೇಶದಾದ್ಯಂತ ಹಿಂದಿ ಹೇರಿಕೆ ಮಾಡಲು 
ಪ್ರಯತ್ನಿ ಸುತ್ತಿದೆ. ಇದು ಹಲವಾರು ಪ್ರಾಂತೀಯ ರಾಷ್ಟ್ರೀಯತೆಗಳ ಆಕಾಂಕ್ಷೆಗಳನ್ನು 
ದಮನ oe ಭಯಾನಕ ಕ್ರಮವಾಗಿದೆ. ಇದು ದೇಶವನ್ನು Oe 
ಪ್ರಯತ್ನದಲ್ಲಿ ದೇಶವನ್ನು ಛಿದಗೊಳಿಸುವ ಕಮವಾಗಿದೆ. ಭಿದೆಗೊಳಿಸುವ ಪ್ರವೃತ್ತಿಯು 
ಅನಿವಾರ್ಯವಾಗಿ ಪತಿಯೊಬ್ಬ ವ್ಯಕ್ತಿಯ ಮಾನವ ಹಕ್ಕುಗಳ ಹಾಗೂ ನಾಗರೀಕ 
ಸ್ಥಾತಂತ್ಯ ಹರಣದ ಕ್ರಮಗಳಿಗೆ ಕಾರಣವಾಗುವುದು. 
ಪಾಲಿತೀಯ - ಭಾಷಿಕ ರಾಷ್ಟ್ರೀಯತೆಗಳ ಆಕಾಂಕ್ಷೆಗಳನ್ನು ದಮನ ಮಾಡುವ, 
ನಮ್ಮ ಒಕ್ಕೂಟ ವ್ಯವಸ್ಥೆಯ ಒಳಗೆ ಕೇಂದ್ರೀಕರಣವನ್ನು ಹೆಚ್ಚು ಸ ರೂಪವನ್ನು 
ಪಡೆದುಕೊಳ್ಳುವ ಪವೃತ್ತಿಯು, ಬರೀ ಒಂದುತ್ತದಿಂದ ಮಾತ ಹುಟ್ಟುವುದಿಲ್ಲ; pe 
ತನ್ನ ಆರ್ಥಿಕ ವಿನ್ಮಾಸದಲ್ಲಿ ಕಾರ್ಪೊರೇಟ್‌ "ಆರ್ಥಿಕ ಆಲಿಗಾರ್ಕಿ(ಕೆಲವೇ ಜನರ 
ಆ) ಯ ಒತ್ತಾಯಗಳಿಗ | ಮಣಿಯುತ್ತದೆ ಸರಕು ಮತ್ತು ಸೇವಾ ತೆರಿಗೆಯ(ಜಿಎಸ್‌ಟಿ) 
ರ ತಮಗೆ ಉಚಿತವೆನ್ನಿ ಸುವ ಹಾಗೆ ಸರಕು. ತೆರಿಗೆ ವಿಧಿಸುವ ರಾಜ್ಯಗಳ 
ಹಕ್ಕನ್ನು ಕಿತ್ತುಕೊಂಡು ಅದನ್ನು ಜಿಎಸ್‌ಟಿ ಮಂಡಳಿಗೆ ನೀಡುತ್ತದೆ. ಈಗ ತೆರಿಗೆ 
ಮಟ್ಟದಲ್ಲಿ ಏನಾದರೂ ಹೊಂದಾಣಿಕೆ ಬೇಕೆಂದರೆ ಅವು ಈ ಮಂಡಳಿಯ ಎದುರು 
ದೀನವಾಗಿ ನಿಲ್ಲಬೇಕಾಗುತ್ತದೆ. ಹಲವಾರು ತಪ್ಪು ನಿರೀಕ್ಷೆಗಳಿಂದ ಈ 
ಕೇಂದ್ರೀಕರಣದ "ಕ್ರಮಕ್ಕೆ ಒಪಿಗೆ ನೀಡಿದ ರಾಜ್ಯಗಳು ತಾವು ಮಾಡಿದ ತಪ್ಪಿನ 
ಗಹನತೆಯನ್ನು ಅರ್ಥಮಾಡಿಕೊಳ್ಳುತಿವೆ. ಸ ರಾಷ್ಟ್ರ-ಒಂದು ಭಾಷೆ" ಎಂಬ 
ಕಲನೆಯು ನಮ್ಮ ಒಕ್ಕೂಟ ವ್ಯವಸ್ಥೆ ಸೈಗೆ ಜಿ ಎಸ್‌ಟಿಯ ಕಲನೆಗೆ ಆಧಾರವಾದ 
"ಒಂದು ರಾಷ್ಟ್ರ - ತರಿಸಿ ಎ೦ಬ ಕಲ್ಲನೆಯಷ್ಟೇ ಅಪಾಯಕಾರಿಯಾಗಿದೆ. 
ತೊಂದರೆಯಾಗಿರುವುದು ಜಿಎಸ್‌ಟಿಯಿಂದಲ್ಲ, ಅದನ್ನು ಜಾರಿಗೆ ತಂದ 
ಅವಸರದ ಕ್ರಮದಿಂದ ಎಂಬ ಸಾಮಾನ್ಯ ಅಭಿಪ್ರಾಯವನ್ನು ಹರಡಲಾಗುತ್ತಿದೆ. 
ಇದು ನಿಜವಲ್ಲ. ಜಿಎಸ್‌ಟಿಯಿಂದ ಹುಟ್ಟಿರುವ ಆರ್ಥಿಕ ಹಿನ್ನಡೆಯು ಜಿಎಸ್‌ಟಿ 
ಯಿಂದಲೇ ಆಗಿರುವಂಥದು. ಬೃಹತ್‌: ಉತ್ಪಾದನಾ ವಲಯವು ತನಗೆ ಬೇಕಾದ 
ವಸ್ತುಗಳನ್ನು (nput) ಸಣ್ಣಿ ಮತ್ತು ಚಿಲ್ಲರೆ ಉತ್ಪಾದಕ ವಲಯದಿಂದ ಕೊಳ್ಳುವ 
ಸ್ಥ ಇದೆ. (ಸಣ್ಣ ಉತ್ಪಾದಕ ವಲಯದ ಕಡಿಮೆ ಕೂಲಿಯ ಅನುಕೂಲವನ್ನು 
HE ಇದರ ಹಿಂದಿನ ಉದ್ದೇಶ) ಈಗ ಬೃಹತ್‌ ಉತ್ಪಾದಕ 
ವಲಯವು ತನ್ನ ತೆರಿಗೆ ವಾಪಸಾತಿ ಪಡೆಯಲು ಕಿರು ಉತ್ಪಾದಕ ವಲಯವು 
ಜಿಎಸ್‌ಟಿ ಪಾವಶಿಸಿರುವುದನ್ನು ಖಚಿತಪಡಿಸಬೇಕಾದುದು ಅನಿವಾರ್ಯ. 
ಇದು ಎರಡು ವಿಚಾರವನ್ನು ಸೂಚಿಸುತ್ತದೆ. ಮೊದಲನೆಯದಾಗಿ 
ಈ ಮೊದಲು ತಾನು ಭರಿಸುತ್ತಿದ್ದುದಕ್ಕಿಂತಲೂ ಹೆಚ್ಚು ಖರ್ಚನ್ನು ಸಣ್ಣಿ ಉತ್ಪಾದಕ 
ವಲಯವು ಈಗ ಭರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ವಾಸ್ತವದಲ್ಲಿ 
'ಅವಿಭಾಜ್ಯತೆ'ಯ(ndivisibility) ಕಾರಣದಿಂದ ಜಿಎಸ್‌ಟಿ ಕಾರ್ಯವಿಧಾನವನ್ನು 


ಹೊಹಪ ಮಮಷ್ಯ/ನವೆಂಬರ್‌ /೨೦೧೯ 


ಅನುಸರಿಸುವುದಕ್ಕಾಗಿ ಸಣ್ಣ ಉತ್ಪಾದಕ ವಲಯವು ತಾನು ಉತ್ಪಾದಿಸಿದ ಪ್ರತಿ 
ವಸ್ತುವಿಗೂ ಬ ಹತ್‌ ಉತ್ಪಾದಕ ವಲಯಕ್ಕಿಂತ ಹೆಚ್ಚು ಖರ್ಚು ಮಾಡಬೆ ನೇಕಾಗುತ್ತದೆ. 
ಎರಡನೆಯದಾಗಿ ಈ ಮೊದಲು ತೆರಿಗೆ” ವನಾಯ್ತಿ "ಪಡೆಯುತ್ತಿದ್ದ ಘಟಕಗಳನ್ನೂ 
ಈಗ ತೆರಿಗೆ ಬಲೆಯೊಳಗೆ ಸೆಳೆಯಲಾಗುತ್ತಿದೆ. ಜಿಎಸ್‌ಟಿ ” ಪ್ರಮಾಣವನ್ನು 
ಸಾಧ್ಯವಾದಷ್ಟೂ ಆದಾಯಸ್ಸಿರ(ತೆರಿಗೆ ಮಟ್ಟಗಳಲ್ಲಿ ಬದಲಾವಣೆ ಮಾಡಿದರೂ 
ಸರ್ಕಾರಕ್ಕೆ ಬರುವ ಮೊತ್ತ ಬದಲಾಗದೇ ಉಳಿಯುವ ಮಟ್ಟ) ಮಟ್ಟದಲ್ಲಿ ನಿಗದಿ 
ಮಾಡುವ ದೃಷ್ಟಿಯಿಂದ ಮತ್ತು ಒಂದೊಂದು ಸರಕಿನ ತೆರಿಗೆ ಮಟ್ಟವನ್ನೂ 
ದೇಶದಾದ್ಯಂತ ಒಂದೇ ಮಟ್ಟದಲ್ಲಿ ಇರಿಸುವ ಪ್ರಯತ್ನದ ಕಾರಣಕ್ಕೆ ಈ ಮೊದಲು 
ತೆರಿಗೆ ನೀಡದಿದ್ದ ಸಣ್ಣ ಘಟಕವೂ ಇಂದು ಭಾರಿ ತೆರಿಗೆ ನೀಡುವಂತಾಗಿದೆ. 
ಜಿಎಸ್‌ಟಿ ಹೊರೆಯಿಂದ ಹಲವಾರು ಸಣ್ಣ ಘಟಕಗಳು ಮುಳುಗುತ್ತಿವೆ. 
ಇದು ಈಗಾಗಲೇ ನವ ಉದಾರವಾದದ ವಿರೋಧಾಭಾಸಗಳಿಂದ ಉಂಟಾಗಿರುವ 
ಜಾಗತಿಕ ಆರ್ಥಿಕ ಹಿನ್ನಡೆಗೆ ಸಿಲುಕಿರುವ ಭಾರತದ ಆರ್ಥಿಕತೆಗೆ ಮತ್ತಷ್ಟು ಪೆಟ್ಟು 
ನೀಡುತ್ತಿದೆ. ಈ ಆರ್ಥಿಕ ಹಿನ್ನಡೆಯ ಪ್ರವೃತ್ತಿಯು ಪುನಃ ಕಡಿಮೆ ಜಿಎಸ್‌ಟಿ ತೆರಿಗೆ 
ಸಂಗಹಕ್ಕೆ ಕಾರಣವಾಗುತ್ತದೆ. ಇದನ್ನೇ ನಾವು ಇಂದು ಕಾಣುತ್ತಿರುವುದು. 
ಇದನ್ನು ಇನ್ನೊಮ್ಮೆ ಪುನರಾವರ್ತಿಸಬೇಕೆಂದರೆ, ಈಗ ಉಂಟಾಗಿರುವ ಆರ್ಥಿಕ 
ಸಂಕಷ್ಟವು ಜಿಎಸ್‌ಟಿಯನ್ನು ಜಾರಿಗೆ ತರುವುದರಲ್ಲಿ ತೋರಿದ ಅವಸರ ಅಥವಾ 
ಒಡ್ಡತನದ ಕಾರಣದಿಂದ ಎಂಬುದು ನವಲಉದಾರವಾದಿ ಕಟ್ಟುಕಥೆ ಮಾತ್ರ. ಇದು 
ಎಸ್‌ಟಿಯ ಕಾರಣದಿಂದಲೇ ಉಂಟಾಗಿರುವ ಸಮಸ್ತೆ ಹಲವಾರು ಸಣ್ಣ ಉತ್ಪಾದಕರಿಗೆ 
ವಿನಾಯಿತಿ ದೊರೆತು ಆರ್ಥಿಕತೆಯ ಒಂದು ವಲಯಕ್ಕೆ ಮಾತ್ರ ಅನ್ವಯವಾಗುತ್ತಿದ್ದ 
ತೆರಿಗೆಯನ್ನು ಸಣ್ಣ ಉತ್ಪಾದಕರನ್ನೂ ಒಳಗೊಂಡಂತೆ ಎಲ್ಲ ವಲಯಗಳಿಗೂ ಅನ್ನ್ವಯ 
ಮಾಡುವ ಕ್ರಮವೇ ಜಿಎಸ್‌ ಟಿ. ಸಾ ಹಿಂದೆಂದೂ ಇಲ್ಲದಿದ್ದ ರೀತಿಯಲ್ಲಿ 
ಸಣ್ಣ ಉತ್ಪಾದಕರು ಇಂದು ಹಿಂಡಲ್ಲಡುತ್ತಿರುವುದು ಆಶ್ಚರ್ಯವೇನಲ್ಲ. 
ಅದು ಮಾರುಕಟ್ಟಯನ್ನು ಒಂದುಗೂಡಿಸಬಲ್ಲದು ಅಂದರೆ ಅವಿಭಾಜ್ಯಗೊಳಿಸುವದು 
(ಜಿಎಸ್‌ಟಿ ವ್ಯವಸ್ಥೆ ಯನ್ನು ಹೊಂದಿರದ ಪ್ರಪಂಚದ ಅತಿ ಬಲಿಷ್ಟ ಮಾರುಕಟ್ಟೆಯಾದ 
ಅಮೆರಿಕವು "ಒರಿದುಗೂಡಿಸಲಟಲ್ಲವೇನೋ ಎಂಬಂತೆ)ಎನ್ನುವಂತಹ ಹುಸಿ 


ವಾದಗಳನ್ನು ಬಳಸಿ ಜನರನ್ನು ಒಪ್ಪಿಸಬಯಸಿದ ಜಿಎಸ್‌ಟಿ ಯ ವಿಚಾರದ ನಿಜ 
ಸ್ಫರೂಪವೇನು ಎಂಬುದು ಈಗ ಬಯಲಾಗುತ್ತಿದೆ; ಹಿಂದೆ ಬೃಹತ್‌ ಉತ್ಪಾದನಾ 
ವಲಯವು ಹೊರುತ್ತಿದ್ದ ತೆರಿಗೆ ಹೊರೆಯ ಒ೦ದು ಪಾಲನ್ನು ಕಿರು ಉತ್ಪಾದನಾ 
ವಲಯವೂ ಕೂಡ 'ಹೊರುವಂತೆ ಮಾಡುವುದೇ ಇದರ ಹಿಂದಿನ ಉದ್ದೇಶ. 

ಅದ್ದರಿಂದ ಭಾರತದ ಒಕ್ಕೂಟ ವ್ಯವಸ್ಥೆಯ ಮೇಲೆ ನಡೆಯುವ ಪಹಾರವು 
ಎರಡು "ಮೂಲಗಳಿಂದ ಹುಟುತೆದೆ. ಒಂದು ಕಡೆ ಅದು ಹಿಂದುತ್ತ ಘಟಕಗಳಿಂದ 
ಬಂದರೆ, ಮತ್ತೊಂದು ಕಡೆ ಅದು ಕಾರ್ಪೊರೇಟ್‌ ಆಲಿಗಾರ್ಕಿಯಿಂದ ಬರುತ್ತದೆ. 
ಇಂದು ಈ ಎರಡು ಅಂಗಗಳು/ಗುಂಪುಗಳು ಬಹು ಮುಖ್ಯ ಪಾತ್ರ ವಹಿಸುತ್ತಿರುವ 
ಒಂದು ಮಿತ್ರಕೂಟದಿಂದ, ಅಂದರೆ ಕಾರ್ಪೊರೇಟ್‌- ಮತೀಯ ಮಿತ್ರ ಕೂಟದಿಂದ 
ದೇಶವು ಆಳಲಡುತ್ತಿರುವುದರಿಂದ, ಕೇಂದ್ರೀಕರಣದ ಪ್ರವೃತ್ತಿಯು ಬಹಳ ಬಲವಾಗಿದೆ. 
ನಮ್ಮ ದ್ವಿವಿಧ ರಾಷ್ಟ್ರೀಯ ಪ್ರಜ್ಞೆಯ ಒಂದು ಮುಖ್ಯ ಘಟಕವಾಗಿರುವ, ಪ್ರಾಂತೀಯ 

ಭಾಷಿಕ 'ರಾಷ್ಟೀಯತೆಗಳ ಮೇಲೆ ನಡೆಯುವ ದಬ್ಬಾಳಿಕೆಯು ಮುಂದಿನ ದಿನಗಳಲ್ಲಿ 

ದೇಶಕ್ಕೆ ಎಪತ್ತನ್ನು ತಂದೊಡ್ಡುವುದು. 

ಹಿಂದಿನ pe ೭೦ ವರ್ಷಗಳಲ್ಲಿ ಮಾಡಲಾಗದ್ದನ್ನು ತಾನು ೭೦ 
ದಿನಗಳಲ್ಲಿ ಮಾಡಿರುವುದಾಗಿ ಭಾರತೀಯ ಜನಾತಾ ಪಕ್ಷವು ಆಗಾಗ ಹೇಳಿಕೊಳ್ಳುತ್ತದೆ. 
ಅದು ನಿಜ. ಇಷ್ಟು ವರ್ಷಗಳಲ್ಲಿ ಸರ್ಕಾರಗಳು ಪಿಂಗಾಣಿಯ ಅಂಗಡಿಯ ಒಳಗೆ 
ಗೂಳಿಗಳನ್ನು ಬಿಟ್ಟುಕೊಂಡಿರಲಿಲ್ಲ:; ಇಂದು ಅವು 
ಲಂಗುಲಗಾಮಿಲ್ಲದೆ ತಿರುಗಾಡುತಿವೆ. 


(ಪ್ರಭಾತ್‌ ಪಟ್ನಾಯಕ್‌ ಜವಹರಲಾಲ್‌ ನೆಹರೂ 1 
ವಿಶ್ವವಿದ್ಯಾ ಲಯದ ಸಮಾಜ ವಿಜ್ಞಾನಗಳ ಅಧ್ಯಯನ 
ಕೇಂದ್ರದಲ್ಲಿ ಅರ್ಥಶಾಸ್ತ್ರವನ್ನು ಬೋಧಿಸಿದ ದೇಶದ ಬರಿಯ \ 
ಆರ್ಥಿಕ 'ತಜ್ಞಧು ಮೆತ್ತು RA ವಿಶ್ಲೇಷಕರು) ೫ 

(ಕೃಪ: ದಾ ಸೆಪ್ಟೆಂ. DER HONE: 


ಕನ್ನಡಕ್ಕೆ ಎಂ. ರಾಜು) 


ಜನು ಮರಾ POI TOSS 


wn 
ವಿಟ 


ಸಬರ್ಮತಿ ಆಶ್ರಮವೂ ಸೇರಿದಂತೆ ಎಲ್ಲ ಗಾಂಧಿ ಸಂಸ್ಥೆಗಳನ್ನು ಸರ್ಕಾರ 
ವಶಪಡಿಸಿಕೊಳ್ಳಲು ಹುನ್ನಾರ ನಡೆಸಿದೆ. ಇದು ಯಶಸ್ವಿಯಾದರೆ ಗಾಂಧಿ ಮಾರ್ಗ 
ದಾರಿ ತಪ್ಪಿದಂತೆಯೇ. ಹಾಗಾಗಿ ಇದರ ವಿರುದ್ಧ ಜನ ದನಿ ಎತ್ತಬೇಕಾಗಿದೆ ಎಂದು 
ಹಿರಿಯ ಗಾಂಧಿ ಚಿಂತಕ ಹಾಗೂ ಕಸ್ತೂರ ಬಾ ರಾಷ್ಟ್ರೀಯ ಟಿ ಟ್ರಸ್ಟನ ಸದಸ್ಕರೂ 
ಆದ ಪ್ರೊ. ಜಿ.ಬಿ. ಶಿವರಾಜು ಕರೆ ನೀಡಿದರು. ಅವರು ಅಕ್ಟೋಬರ್‌ ೨೦ರಂದು 
ಶಿವಮೊಗ್ಗದ ಲೋಹಿಯಾ ಜನ್ಮಶತಾಬ್ದಿ ಪ್ರಶಿಷ್ಠಾನವು ಶಿವಮೊಗ್ಗ ಪ್ರೆಸ್‌ ಟಸ್ಸ್‌ನ 
ಸಹಯೋಗದಲ್ಲಿ ಶಿವಮೊಗ್ಗದ ಪತ್ರಿಕಾ ಭವನೆದಲ್ಲಿ ಆಯೋಜಿಸಿದ್ದ ಮಹಾತ್ಮ ಗಾಂಧಿಯವರ 
೧೫೦ನೇ ಜನ್ಮ ಮಹೋತ್ಸವ ಸಮಾರಂಭದ ಆಶಯ ಭಾಷಣ ಮಾಡುತ್ತಿದ್ದರು. 

ಜಗತ್ತಿನ ಮಹನೀಯರೆಲ್ಲರೂ ಗಾಂಧಿಯವರ ಮಹತ್ತನ್ನು ಗುರುತಿಸುತ್ತಿರುವಾಗ 
ಬಾರತದೆ ಯುವ ಜನತೆ ಇವರ ಬಗ್ಗೆ ಉಪೇಕ್ಷೆ ಹ ವಿಷಾದಕರವಾಗಿದ್ದು, 
ಇವರಿಗೆ ಗಾಂಧಿಯವರು ಹೇಳಿದ ಸಾರ್ವತ್ರಿಕ ಸತ್ಯಗಳನ್ನು ಮುಟ್ಟಿಸಲು ಡ್ರಃ 
ಸಂದರ್ಭವನ್ನು ಬಳಸಿಕೊಳ್ಳಬೇಕಾಗಿದೆ ಎಂದರು. 

ಸಮಾರಂಭವನ್ನು ದೀಪ ಬೆಳಗಿಸಿ ಉದ್ರಾಟಿಸಿದ ಬೆಂಗಳೂರಿನ ಎಂ. 

ಚೆಂದಶೇಖರ್‌ ಪ್ರತಿಷ್ಠಾನದ ಅಧ್ಯಕ್ಷ ಎಂ.ಸಿ. ನರೇಂದ್ರ ಅವರು ಮಾತನಾಡಿ, ಗಾಂಧಿ 
ಜಗತ್ತಿನ ಎಲ್ಲ ಸಂಗತಿಗಳನ್ನು ಕುರಿತ ಸಾರಸಂಗಹವಾಗಿದ್ದು, ತಾಂತ್ರಿಕ ಸಾಧನ 
ಸಲಕರಣೆಗಳ ದುರ್ಬಳಕೆಯ ಮದ್ವ ದಾರಿ ತಪುುತ್ರಿರುವ ಇಂದಿನ ಮಕ್ಕಳಿಗೆ ಪೋಷಕರು 
ಗಾಂಧಿ ಮೌಲ್ಯಗಳನ್ನು ಪರಿಚಯಿಸಬೇಕಾಗಿದೆ ಎಂದರು. 


ಇದಕ್ಕೆ ಮುನ್ನ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಲೋಹಿಯಾ 
ಜನ್ನಶತಾಬ್ದಿ ಪತಿಷ್ಠಾನದ ಅಧ್ಯಕ್ಷ ಡಿ. ಎಸ್‌. ನಾಗಭೂಷಣ ಸಕ ಇಂದು ಕಣ್ಣಿಗೆ 
ರಾಚುವಂತೆ ಕಾಣುತ್ತಿರುವ ಎ ವೈಪರೀತ್ಮವೇ ಗಾಂಧಿ ಹೇಳಿದ ಮಿತಿಗಳುಳ್ಳೆ 
ಬದುಕಿನ ಸಂದೇಶದತ್ತ ನಮ್ಮ ಗಮನ ಸೆಳೆಯಬೇಕಾಗಿದೆ ಎಂದರು. ಜಗತ್ತೇ 
ಗಾಂಧಿಯನ್ನು ನೆನೆಯುತ್ತಿರುವಾಗ ನಮ್ಮ ಸರ್ಕಾರದ ಧುರೀಣರು ಈ ೧೫೦ನೇ 
ಜನ್ನೋತ್ಸವ ಸಂದರ್ಭದಲ್ಲಿ ನೆಪ ಮಾತ್ರಕ್ಕೆ ಅವರ ನಾಮ ಸ್ಮರಣೆ ಮಾಡುತ್ತಾ, 
ಅವರ ಬದುಕಿನ ಮೌಲ್ಯಗಳ ವಿರುದ್ಧ, ಅವರು ನೇತೃತ್ವ ವಹಿಸಿದ್ದ ಸಾತಂತ್ರ್ಯ 
ಹೋರಾಟದ ವಿರುದ್ಧ ಕಾರ್ಯಾಚರಣೆ ನಡೆಸಿದ ಸಾವರ್ಕರ್‌ ಮತ್ತವರ 
ಅನುಯಾಯಿಗಳ ಸ್ಮರಣೆ ಮಾಡುತ್ತಿರುವುದು ಗಾಂಧಿಯವರಿಗೆ ಮಾಡುತ್ತಿರುವ 
ಅಪಚಾರವೇ ಆಗಿದೆ ಎಂದು ಅಭಿಪ್ರಾಯಪಟ್ಟರು. 

ಇದೇ ಸಂದರ್ಭದಲ್ಲಿ ಡಿ.ಎಸ್‌. ನಾಗಭೂಷಣ ಅವರ "ಗಾಂಧಿ ಕಥನ' 

ಪುಸ್ತಕದ ಬಗ್ಗೆ ಏರ್ಪಡಿಸಲಾಗಿದ್ದ ಅವಲೋಕನ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣ 
ಮಾಡಿದ ತುಮಕೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥ ಡಾ. ನಿತ್ಯಾನಂದ 
ಶೆಟ್ಟಿಯವರು ಈ ಕೃತಿ ಯಾವುದೇ ಸೈದ್ಧಾಂತಿಕ ಪೂರ್ವಾಗಹಗಳಿಲ್ಲದೆ ಘಟನೆಗಳ 
ಮೂಲಕವೇ ಗಾಂಧಿ ಬದುಕನ್ನು ಕಟ್ಟಿಕೊಟ್ಟಿರುವ ಅಪೂರ್ವ ಕೃತಿಯಾಗಿದೆ ಎಂದರು. 
ಈ ಕೃತಿಯಲ್ಲಿ ಲೇಖಕರು ಕಥನ ಕ್ರಿಯೆಯಲ್ಲಿ ಜಿಜ್ಞಾಸೆಯನ್ನೂ ಬೆಜ್ಜಾಸೆಯ ಮೂಲಕವೇ 
ಕಥನವನ್ನೂ ರೂಪಿಸುವ ವಿಶಿಷ್ಟ ರಚನಾ ಕ್ರಮವನ್ನು 'ಅನುಸ ರಿಸಿ ಎಲ್ಲ ಸ್ತರಗಳ 
ಓದುಗರೂ ಈ ಕೃತಿಯನ್ನು ಓದುವಂತೆ ಅನುವು ಮಾಡಿಕೊಟ್ಟಿದ್ದಾರೆ ಎಂದು ಹೇಳಿದರು. 

ನಂತರ ಟಿ.ಎಲ್‌ ರೇಖಾಂಬ, ಟಿ. ಅವಿನಾಶ ಮತ್ತು ಎಂ. ಚದ್ರಶೇಖರಯ್ಯ 
ಗಾಂಧಿ ಕಥನ ಕೃತಿಯ ಬಗ್ಗೆ ತಮ್ಮ ಟಿಪ್ಪಣಿಗಳನ್ನು ಮಂಡಿಸಿದರು. 

ಸಮಾರಂಭದ ಆಧ್ಯಕ್ಷತೆ ವಹಿಸಿದ್ದ ಶಿವಮೊಗ್ಗ ಪ್ರೆಸ್‌ ಟಸ್ಸ್‌ನ ಅಧ್ಯಕ್ಷ ಎನ್‌. 
ಮಂಜುನಾಥ್‌ ಮಾತನಾಡಿ ಹೊಸ ತಲೆಮಾರಿನ ಪತ್ರಕರ್ತರಿಗೆ ಗಾಂಧೀಜಿಯ 
ಬಗ್ಗೆ ಅರಿವು ಇಲ್ಲದಿರುವ ಬಗ್ಗೆ ತಮ್ಮ ವಿಷಾದ ವ್ಯಕ್ತಪಡಿಸಿದರು. 

ಹಿರಿಯ ಸಮಾಜವಾದಿ ಕೋಣಂದೂರು ಲಿಂಗಪುನವರ ಗಾಂಧೀಜಿ ಕುರಿತ 
ಒಂದು ಸ್ಪರಚಿತ ಕವನ ವಾಚನದೊಂದಿಗೆ ಚಾಲನೆಗೊಂಡ ಸಮಾರಂಭದಲ್ಲಿ 
ಲೋಹಿಯಾ ಜನ್ಮಶತಾಬ್ದಿ ಟ್ರಸ ಸ್ಟ್‌ನ ಟಸ್ಪೀ ಹೊನ್ನಾಳಿ ಚಂದಶೇಖರ್‌ ಎಲ್ಲರನ್ನೂ 


ಮನ್ನ 


ಸ್ಪಾಗತಿಸಿದರೆ ಇನ್ನೋರ್ವ ಟ್ರಸೀ ಎಂ. ರಾಜು ps 
(ವರದಿ: ಸವಿತಾ ನಾಗಭೂಷಣ) 


ಹೊಸಪ ಮುಮುಸ್ಯ/ನವೆಂಬರ್‌/೨೦೧೯ ಜ್ತ 
ಶನ್ನ್ಷಣ ಮಾಧ್ಯಮ: ಜರ್ಜೆ ನಿಣ್ಣಸಕೂಡದು ಪ್ರನಲತ ಅ 


| ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಾದರೂ ಕನ್ನಡ ಮಾಧ್ಯಮವನ್ನು ಕಡ್ಡಾಯ ಮಾಡುವ 
sh, ್ಭ ಆಜ್ಞೆಯನ್ನು ನಮ್ಮ ಸರ್ವೋಚ್ಛ ನ್ಯಾಯಾಲಯ ಅಸಾಂವಿಧಾನಿಕ ಎಂದು ಆಸಜೆ ನಂತರ ಕನ್ನಡದ ಜನ 
4 ಮತ್ತು ಸರ್ಕಾರ ಆ ವಿಷಯವನ್ನೇ ಸಂಪೂರ್ಣವಾಗಿ ಕೈಬಿಟ್ಟಂತಿದೆ. ಒಂದು ರಾಷ್ಟದ ಜನರ ಭಾಷೆಯನ್ನು ಶಿಕ್ಷಣ 
ಮಾಧ್ಯಮವಾಗಿ ಕಾಪಾಡುವುದಕ್ಕೂ pl ರಾಷ್ಟದ ಸಂವಿಧಾನದಲ್ಲಿ ಅವಕಾಶವಿಲ್ಲ ಎಂದರೆ ಅದು ಆ ಸಂವಿಧಾನ ಕಟ್ಟಿಕೊಟ್ಟಿರುವ 
ರಾಷ್ಟ್ರದ ಕಲ್ಪನೆಯಲ್ಲೇ ಏನೋ ವಿರೋಧಾಭಾಸವಿದೆ ಎಂದೇ ಅರ್ಥವಲ್ಲವೆ? ಈ ತೀರ್ಪು ಬಂದಾಗ ಹಲವರು 'ಹಾಗೆ 
ಯೋಚಿಸಿದ್ದೂ ಉಂಟು. ಆಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು 
ಮಾಡುವುದಾಗಿಯೂ ಜನರಿಗೆ ವಾಗ್ಬಾನ ಮಾಡಿದ್ದರು. ಆದರೆ ಅವರ ಆ ಪ್ರಯತ್ನ  ಪ್ರಧಾನಮಂತ್ರಿಯವರಿಗೆ ಪತ್ರೆಗಳನ್ನು 
೫ ಬರೆಯುವಷ್ನಕ್ಕೇ ಮುಕ್ತಾಯವಾಯಿತು. ಆದರೆ ನಂತರ ಆದದ್ದು ಇನ್ನೂ ಅನಾಹುತಕಾರಿಯಾದದ್ದು ಸಮ್ಮಿಶ್ರ ಸರ್ಕಾರದ 
ಔ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿಯವರು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನೇ ಹಂತಾನುಹಂತವಾಗಿ ಇಂಗ್ಲಿಷ್‌ 
MS. ® Nreel ಮಾಧ್ಯಮ ಶಾಲೆಗಳನ್ನಾಗಿ ಪರಿವರ್ಕಿಸುವ ಕೆಲಸ ರ. 

ಸ ಅಪ್ಪಟ ಅಲಕಾಲಿಕ ಯನ ಬುದ್ದಿಯ ವಿಷೇಕಹೀನ ಕ್ರಮ ಎಂದು ಗಟ್ಟಿಯಾಗಿ ಹೇಳುವ ವಿವೇಕವನ್ನು ಬಹುತೇಕ ಜನ ಕಳೆದುಕೊಂಡಿರುವ 
ಬಹುಸಂಖ್ಯಾತವಾದಿ ಪ್ರಜಾಪ್ರಭುತ್ವದ ಕಾಲ. ಹಾಗಾಗಿ ಬಂಗ್ಲಿಷ್‌ ಮುಂದೆ ಕನ್ನಡ ಕಾಲಕಸವಾಗಿ ಬಿದ್ದಿದೆ. ಇದರ ಮಧ್ಯೆ ರಾಷ್ಟ ಎಂದರೆ ಹಿಂದಿ ಪ್ರಭುತ್ವ ಎಂದು 
ದಿಸುವವರಿಗೂ ಬಲ ಬಂದಿದ್ದು, ಕನ್ನಡದ ಜನ ಜಾಗತಿಕ ಪಜೆತನದೊಟ್ಟಿಗ ರಾಷ್ಟೀಯ ಪ್ರ ಪಜೆಯೂ ಆಗುವ ಹುಮ್ಮಸಿನಲ್ಲಿ ತಾವ ಸ್ಥಳೀಯವಾಗಿ ಬೇರೂರದೆ ಆಗುವ 
ಎಲ್ಲವೂ ಕೃತಕವಾದವು. ಹುಸಿಯಾದವು, ಸಮ ) ವ್ಯಕ್ತಿತ್ವವನ್ನು ಟೊಳ್ಳಾಗಿಸುವವು ಎಂದು ಅರಿಯಬಲ್ಲ ಮೂಲ ವಿವೇಚನಾಶಕ್ತಿಯನ್ನೇ ಕಳೆದುಕೊಂಡಿದ್ದಾರೆ. ನಮಗೆ ಅಪಟ 

ಪಾರಿ ಬುದ್ದಿ ಕಲಿಸಿದ ಇಂಗ್ಲಿಷ್‌ನ ಮೋಹ 'ಪಾಶಷೇ ಅಂತಹುದು. ಗಾಂಧಿ ಮಾತೃಭಾಷಾ ಶಿಕ್ಷಣದ ಮಹತ್ವವನ್ನು ಪ್ರತಿಪಾದಿಸಿದ್ದೇ ಹ ಕಾರಣದಿಂದ; ಒಣ ದೇಶಭಾಷಾ 
ಅಭಿಮಾನದಿಂದೆಲ್ಲ. ಅಂತಹ ಒಣ ದೇಶಭಾಷಾಭಿಮಾನದಿಂದಷ್ಟೇ ಮಾತೃಭಾಷಾ ಶಿಕಣಂವನ್ನು ಹೇಳುವ ಆರೆಸ್ಸೆಸ್‌. ಈ ವಿಷಯದ ಬಗ್ಗೆ ಈಗ ಸೊಲ್ಲೆತ್ತುವ ಧೈರ್ಯವನ್ನೇ 
ವಹಿಸಲಾಗದಾಗಿದೆ. ಈ ವಿಷಯದಲ್ಲಿ ಅದನ್ನು ಇನ್ನು ಹೆಚ್ಚು ಕೆಣಕಿದರೆ ಅದು ರಾಷ್ಟ್ರದ ಮಾತ ಭಾಷೆ ಹಿಂದಿ ಎಂದು ವಾದಿಸತೊಡಗಿ ಪ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸೀತು! 

ಆದೇನೇ ಇದ್ದರೂ, ಈ ಯಾವ ಪ್ರತಿಕೂಲ ಪರಿಸ್ಥಿತಿಯೂ ಮಾತೃಭಾಷಾ ಶಿಕ್ಷಣವಾದಿಗಳ ಎದೆಗುಂದಿಸಬಾರದು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪೇ 
ಅಂತಿಮ ಆದೇಶವಲ್ಲ. ಇದು ಪ್ರಜಾಪಭುತ್ವ ಪ್ರಜಾಶಕ್ತಿಯ ನೈತಿಕ ಒತ್ತಡದ "ಮೂಲಕ ವಿನನ್ನಾ ದರೂ ಸಾಧಿಸಬಹುದು. ಸಂವಿಧಾನ ತಿದ್ದುಪಡಿಯೂ ಇದರಲ್ಲಿ ಒಂದು. 
ಕರ್ನಾಟಕದಲ್ಲಿ ಸಂಖ್ಯಾಬಲ ಕನ್ನಡದ ಪರವಾಗಿಯೇ ಇದೆ ಎಂಬುದನ್ನು ನಾವು ಗಮನಿಸಬೇಕು: ನಮ್ಮ ಆಡಳಿತಗಾರರ ಮತ್ತು ಕೇವಲ ಪ್ರಯೋಜನಬುದ್ಗಿಯ 
ದಯೋನ್ಮುಖ ಮಧ್ಯಮ ವರ್ಗದ ಜನರ ಎಷ್ನೆಲ್ಲ ಅಪ್ರಾಮಾಣಿಕ ನಡೆ ನುಡಿಗಳ ಹೊರತಾಗಿಯೂ ರಾಜ್ಯದಲ್ಲಿ ಈಗಲೂ ಅರ್ಧಕ್ಕಿಂತ ಹೆಚ್ಚು ಮಕ್ಕಳು ಕನ್ನಡ 
ಮಾಧ್ಯಮದಲ್ಲೇ ಓದುತ್ತಿದ್ದಾರೆ. ಅಂದರೆ ಕನ್ನಡಪರವಾದ ಅರ್ಥಪೂರ್ಣ ಪ್ರಜಾಪ್ರಭುತ್ವದ ನೆಲೆಯ ಮತ್ತು ನೈತಿಕವಾದ ಧ್ಹನಿ ಎತ್ತಲು ಇನ್ನೂ ಕಾಲ ಮಿಂಚಿಲ್ಲ. ಕನ್ನಡ 
ಪರವಾದ ಇಂತಹ ನೈತಿಕ ನೆಲೆಯ ಜಾಗೃತ ಸಂಘಟನೆಯ ತುರ್ತು ಅಗತ್ಯ ಇಂದು ಇದೆ. ಈ ಹಿನ್ನೆಲೆಯಲ್ಲಿ ಪತ್ರಿಕೆ ಆಯ್ದ ಕೆಲವರನ್ನು ಮೂರು ಪಶ್ನೆಗಳನ್ನು ಕೇಳುವ 
ಮೂಲಕ ಒಂದು ನಾಡಿಮಿಡಿತ ಪರೀಕ್ಷೆ ಮಾಡಿದೆ. ಕನ್ನಡ ಮಾಧ್ಯಮ ಕುರಿತ ಹಲವು ಸಮಸ್ಯೆಗಳು ಇಲ್ಲಿ ಬಿಚ್ಚಿಕೊಂಡಿವೆ. ಇವುಗಳಲ್ಲಿ ಕೆಲವು ನಿಜವಾದರೂ, ಹಲವು 
ಕುಂಟು ನೆಪಗಳು ಎಂಬುದು ಹೇಳಿದವರಿಗೂ, ನಮಗೂ ಗೊತ್ತಾಗುವಂತೆಯೇ ಇವೆ. ನಿಜವಾದ ಸಮಸ್ಯೆ ಎಂದರೆ ನಮ್ಮ ಹೊಸ ಮಧ್ಯಮ ವರ್ಗದ ಮೈಮರೆವು ಮತ್ತು 
ಹುಸಿ ಪ್ರತಿಷ್ಠೆ ಈ ಬಗ್ಗೆ ಈಗ ಕೆಲವರಲ್ಲಿ ಪಶ್ಚಾತ್ತಾಪವೂ ಉಂಟಾದಂತಿದೆ. ಇದು ತಡವಾದರೂ ಸ್ವಾಗತಾರ್ಹವೇ. ಇರಲಿ, "ಹೊಸಮನುಷ್ಠ' ಕೇಳಿದ ಮೂರು ಪಶ್ನೆಗಳೆಂದರೆ- 


4 ನಮ್ಮ ಮಕ್ಕಳಿಗೆ ಶಾಲಾ ಶಿಕ್ಷಣ ಮಾಧ್ಯಮ ಕನ್ನಡದಲ್ಲೇ ಇರಬೇಕೆಂಬುದಕ್ಕೆ ನಿಮ್ಮ ಕಾರಣಗಳೇನು.? 

೨. ನಿಮ್ಮ ಮಕ್ಕಳು/ಮೊಮ್ಮಕ್ಕಳು ತಮ್ಮ ಶಾಲಾ ಶಿಕ್ಷಣವನ್ನು ಯಾವ ಮಾಧ್ಯ ಮದಲ್ಲಿ "ಪಡೆಯುತ್ತಿವೆ? ಮತ್ತು ಅದಕ್ಕೆ ಕಾರಣಗಳೇನು? 

೩. ಕನ್ನ pe ಮಕ್ಕಳಿಗೆ ಕನ್ನಡದಲ್ಲೇ ಶಾಲಾಶಿಕ್ಷಣ "ಒದಗಿಸುವ ಸ ಸಾಧ್ಯತೆಗಳ " ಎಲ್ಲ ಬಾಗಿಲುಗಳೂ ಮುಚ್ಚದಂತಿರುವ ಈ ಸಂದರ್ಭದಲ್ಲಿ ನಿಮ್ಮ ಪ್ರಕಾರ ಈ ದಿಸೆಯಲ್ಲಿ 
ನಾವು ಮಾಡಬಹುದಾದ ಫೊನೆಯ ಪ್ರಯತ್ನ ಯಾವುದಾಗಿರಬೇಕು.? “ಸಂಪಾದಕ 


ಎ ಅ೦ಗ್ದಿಷ್‌ ಈಜು ಬುರುಡೆಯ ಅಗತ್ಯ ಸಂಜೆ ೪.೩೦ ರವರೆಗೆ ಇಂಗ್ಲಿಷ್‌ ತರಗತಿಗಳನ್ನು ನಡೆಸುವುದು. ಇಂಥ ಏರ್ಪಾಟಿನಿಂದ 

ಕನ್ನಡ ಮಾಧ್ಯಮ ಉಳಿದು ಇಂಗ್ಲಿಷಿನ ಹಂಬಲವೂ ಈಡೇರುತ್ತದೆ. ಇದರ ಜತೆಜತೆಗೇ 
ಖಾಸಗಿ ಶಾಲೆಗಳಲ್ಲಿ ಕನ್ನಡ ಬೊ 

೫ಕನ್ನಡವಾಗಿರುವಾಗ ಸಹಜವಾಗಿಯೇ ಅದು ಸರಿಯಾಗಿ, ಈ ನ ಕನ್ನು ಉನ ಮಾಷ ಶಂಗಂ 


ಇರುವುದು ಕಡಾಯವಾಗಬೇಕು. 
ಶೀಘ್ರವಾಗಿ ಗ್ರಹಿಸುವ ಮರಾಧ್ಯಿಮವಾಗಿರುತ್ತದೆ, EN ಸ 
ಬುದ್ದಿಭಾವಗಳೆನ್ನು ಅರಿಯಲೂ ಅರುಹಲೂ ಅದು ಸದಾ -ಹಂಪನಾ, ಹಿರಿಯ ಕನ್ನಡ ವಿದ್ವಾಂಸರು, ಬೆಂಗಳೂರು 


ಸಜ್ಜಾಗಿರುತ್ತದೆ ಎಂದು ಪೋಷಕರೂ ಸರ್ಕಾರವೂ ಕನ್ನಡವನ್ನು 
ಪೊರೆದರು. ಆದರೆ ಇಂದು ಈ ಪರಿಸ್ಥಿತಿ ಲ ೨ ಇಂಗ್ಲಿಷ್‌ ವ್ಯಾಮೋಹ ಹಿಂದಿ ಆಕ್ರಮಣಕ್ಕೆ ಕಾರಣವಾದೀತು! 
ಶೀಘ್ರ ಹಣಗಳಿಕೆಗೆ ಇಂಗ್ಲಿಷ್‌ ಮಾಧ್ಯಮ ಹೆದ್ದಾರಿಯಾಗಿದ್ದು ೧. ಚಿಕ್ಕಂದಿನಲ್ಲಿ ನಮ್ಮ ಭಾಷೆಯಲ್ಲಿ ಕಲಿತದ್ದು 
ಇಂಗ್ಲಿಷ್‌ ಶಾಲೆಗಳು ಹೆಚ್ಚುತ್ತಿವೆ, ಕನ್ನಡ ಶಾಲೆಗಳು ಮುಚ್ಚುತ್ತಿವೆ. ನಮ್ಮೊಳಗೆ ಸೇರಿ ಹೋಗಿರುತ್ತದೆ. 
ಈ ಇಂಗ್ಲಿಷ್‌ ಮಾಧ್ಯಮ ಶಾಲೆಗಳ ವಿಪರ್ಯಾಸವೆಂದರೆ ಅಲ್ಲಿ ಪಾಠ ಹೇಳುವ ಪೌಢಶಾಲೆಯವರೆಗಾದರೂ ಕನ್ನಡದಲ್ಲಿ ಶಿಕ್ಷಣ ಇರಬೇಕು. 
ಗುರುಗಳೂ ಪಾಠ ಕ ಶಿಷ್ಠರೂ ಇಂಗ್ಲಿಷ್‌ ಮಾತ್ನ ಶೈಭಾಷೆಯವರಲ್ಲ ಇಬ್ಬರಿಗೂ ಆದರೆ ಇಂಗ್ಲಿಷನ್ನು ಒಂದು ಭಾಷೆಯಾಗಿ ಕಲಿಸಲೇಬೇಕು. 
ತಮ್ಮದಲ್ಲದ ಭಾಷೆಯ ಬಗ್ಗೆ ಕಾಳಜಿ! ೨. ನಮ್ಮ ಮಕ್ಕಳಲ್ಲಿ ಸುಶ್ಲಿತಾ ಪೌಢಶಾಲೆಯವರೆಗೆ 
೨. ನನ್ನ ಮೂವರು ಮಕ್ಕಳೂ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದರು. ಕನ್ನಡ ಮಾಧ್ಯಮದಲ್ಲಿ" ಕಲಿತಳು. ಶಈಶಾನೆ 
ಆದರೆ ಮೊಮ್ಮಕ್ಕದು ಇಂಗ್ಲಿಷ್‌ ಮಾಧ್ಯಮ. ಅದು ರ ಪೋಷಕರ ಆಯ್ಕೆ. ಪೌಢಶಾಲೆಯಲ್ಲೂ ಕನ್ನಡ ಮಾಧ್ಯಮದಲ್ಲೇ ಕಲಿತಳು. 
ಲ್ಲಿ i: ಪ್ರಯತ್ನ' ಎಂಬ ಮಾತು ಬೇಡ. ಕನ್ನಡ us ಇಬ್ಬರೂ ಸಾಫ್ಟ್‌ವೇರ್‌ Ne ಆಗಿರುವವರು. ಈಶಾನ್ಯೆ ಇಂಜಿನಿಯರಿಂಗ್‌ನ್ನು 
ಪಾರಾಗಿ ಗೆಲುವವರೆಗೂ ಪ್ರಯತ್ನಗಳು ನಿಲ್ಲಬಾರದು. ತಕ್ಷಣಕ್ಕೆ ತುರ್ತಾಗಿ ಅತ್ತುನ್ನತ ಶ್ರೇಣಿಯಲ್ಲಿ ಎ೦.ಎಸ್‌.ನ್ನು ಶೇ ೯೮ ಅಂಕ ಪಡೆದು ತೇರ್ಗಡೆ FN, 
ಕೈಗೊಳ್ಳಬೇಕಾದ ಕ್ರಮ ಎಂದರೆ, ಸಹನ ಶಾಲೆಗಳ ಸತಿಗತಿಗಳನ್ನು ಉತ್ತಮ ಇಬ್ಬರೂ ಭಾಷೆಯ ತೊಡಕಿಲ್ಲದೆ ದೇಶ- ವಿದೇಶ ಸುತ್ತಿ ಬಂದಿರುವರು. ಮೊಮಗಳು 
ಗೊಳಿಸಬೇಕು. ಕನ್ನಡ ಮುಳುಗದೆ ಇಂದಿನ ದಿನಮಾನದ ಪ್ರವಾಹದಲ್ಲಿ ತೇಲಬೇಕಾದರೆ ವಿಹಾ ಖಾನೋಲ್ಕರ್‌ಗೆ ಮೂರೂವರೆ ವರ್ಷದವರೆಗೂ ಮಾತು ಬರಲಿಲ್ಲ. ಇದಕ್ಕೆ 
ಇಂಗ್ಲಿಷ್‌ ಈಜು ಬುರುಡೆಯನ್ನು ಕಟ್ಟಿಕೊಳ್ಳುವುದು ಲೇಸು. ಇದಕ್ಕಾಗಿ ಸರ್ಕಾರಿ ಮನೆಯಲ್ಲಿ ಭಹುಧಾಷಾ ವಾತಾವರಣವೇ ಕಾರಣವೆಂದು ತೇಜಸ್ಸಿ ಹೇಳುತ್ತಿದ್ದರು. 
ಶಾಲೆಗಳಲ್ಲಿ ಬೆಳೆಗ್ಗೆ ೮ ರಿಂದ ೧೨. ೩೦ರ ವರೆಗೆ ಕನ್ನಡ ಮಾಧ್ಯಮ ತರಗತಿಗಳು. ಈಗ ಬೆಂಗಳೂರಿನಲ್ಲಿ ಕನ್ನಡ ಶಾಲೆಗಳೇ ಅಪರೂಪವಾಗಿರುವಾಗ ಇವಳು ಇಂಗಿಷ್‌ 
ಮತ್ತೆ ವ ಧ್ಯಾಹ್ನ' ದ್ರ ಕನ್ನಡ ಮ ರಾಧ್ಯಮ ವಿದ್ಯಾರ್ಥಿ ಗಳಿಗೆ ಮಾತೆ ೧.೩೦ ರಿಂದ ಮಾಧ್ಯಮ ಶಿಕ್ಷಣ ಪಡೆಯುವುದು ಅನಿವಾರ್ಯವಾಗಿದೆ. ಆದರೆ ಅವಳು ಲ 


೧. ತಾಯಿನುಡಿ, ಮನೆಮಾತು, ಪರಿಸರ ಭಾಷೆ ಎಲ್ಲವೂ 


ಹೊಸ ಮಮಖಷ್ಯ/ನವೆಂಬರ್‌ 1/90೧೯ 


ಭಾಷೆಯಾಗಿ ಕನ್ನಡ ಕಲಿಯುತ್ತಿದ್ದಾಳೆ. 


ಈಶಾನ್ಯ ಕ್ಯಾಲಿಫೋರ್ನಿಯದಲ್ಲಿದ್ದಾಗ ಅಲ್ಲಿ ಒಂದು ಮಕ್ಕಳ ಹಬ್ಬ. ಅವಳ 
ಆಫೀಸಿನ ತುಂಬ ನೆರೆಹೊರೆಯಿಂದ ಕರೆದು ತಂದಿದ್ದ ಪುಟ್ಟ ಮಕ್ಕಳ ಕಲರವ. ಆ 
ಸಂದರ್ಭದಲ್ಲಿ ಕಈಶಾನ್ಸೆ ಯನ್ನು ಪರಿಚಯಿಸಲಾಗಿದ್ದು ಹೀಗೆ: "ಇವರು 
ಇಂಡಿಯಾದಿಂದ ಬಂದಿದ್ದಾರೆ. ಒಬ್ಬರೇ ಜಗತ್ತು ಸುತ್ತುತ್ತಿದ್ದಾರೆ. ತಮ್ಮ ಎಲ್ಲ 
ಕೆಲಸಗಳನ್ನೂ ತಾವೇ ಪ್ರೀತಿಯಿಂದ ಮಾಡಿಕೊಳ್ಳುತ್ತಾರೆ. ಮಕ್ಕಳೇ ನೀವೂ 
Le ಆಗ ಅಲ್ಲಿದ್ದ ಮಕ್ಕಳೆಲ್ಲ ಈಶಾನ್ಸೆಯನ್ನು, ಕಣ್ತುಂಬಾ 
ತುಂಬಿಕೊಂಡವಂತೆ. ಆಗ ತನಗೆ ತಾನು ಓದಿದ ಗಂಗೋತಿ ಕನ್ನಡ ನೆನಪಿಗೆ 
ಬಂದು ತನ್ನ ಕಣ್ಣುಗಳೂ ತುಂಬಿ ಬಂದುವೆಂದು ಈಶಾನ್ಯೆ ಪ 
೩ ಕನ್ನಡ ಶಾಲೆಗಳ ಗುಣಮಟ್ಟವನ್ನು ಸುಧಾರಿಸಿ ಅಲ್ಲ ಇಂಗ್ಲಿಷನ್ನು ಒಂದು 
ಭಾಷೆಯಾಗಿ ಚೆನ್ನಾಗಿ ಕಲಿಸುವ ವ್ಯವಸ್ಥೆ ಸಯಿರಬೇಕು. ಇಲ್ಲದಿದ್ದರೆ ವಿನಿ 
“ರಾಜೇಶ್ವರ ತೇಜಸ್ಥಿ, ರೈ ರೈತ ಮಹಿಳೆ ಮತ್ತು ಲೇಖಕಿ, ಮೂಡಿಗೆರೆ 


“ಸಂವಿಧಾನ ಬದಲಾವಣೆ, ಶಾಲಾ ಶಿಕ್ಷ ಣದ ರಾಷ್ಟ್ರೀಕರಣ ಆಗಬೇಕು 


೧. ಮನೆಯಲ್ಲಿ ಮತ್ತು ಪರಿಸರದಲ್ಲಿ ಕಲಿತ ನುಡಿಯು 
ಲೋಕವನ್ನು ಕಾಣುವ ಮತ್ತು ಕಟ್ಟಿಕೊಡುವ ಮಾಧ್ಯಮವಾಗಿ 
೬೩ ರಗಾಗಲೇ ರೂಪಿತವಾಗಿರುತ್ತದೆ. ಶಾಲೆ ಅದರ ಮುಂದುವರಿಕೆ. 
Rಔ್ಟವS:ಗ ಇರುವ ಇಂಗ್ಲಿಷ ಮಾಧ್ಯಮವು ಮಾತು, ಓದು. 
ಬರವಣಿಗೆಯೆಂಬ ಮೂರು ನೆಲೆಗಳಲ್ಲೂ ಸೀಮಿತರಾದ 
ಣ ಸಂಕುಚಿತರಾದ ಲೋಕವಿರೋಧಿಗಳಾದ ಆದರ್ಶರಹಿತರಾದ 
* 4 ಕುಬ್ಬರನ್ನು ಸೃಷ್ಟಿಸುತ್ತಿದೆ. (ಇದಕ್ಕೆ ಇಂಗ್ಲಿಷ್‌ ಕಾರಣವಲ್ಲ, 
ಅದನ್ನು ಬಳಸಿಕೊಳ್ಳುತ್ತಿರುವ ದುಷ್ಠ ವ್ಯೂಹ/ವ್ಯವಸ್ಥೆಗಳು ಕಾರಣ. ನಾವು ಏನನ್ನು 
ಯಾಕೆ "ಕಲಿಸುತ್ತೇವೆ ಎನು ವುದು ಯಾವ ಭಾಷೆಯಲ್ಲಿ ಎನ್ನುವಷ್ಟೇ ಮುಖ್ಯ. 

೨. ನಾನು ಕಾಲೇಜು ಪ್ರವೇಶಿಸುವವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತವನು. 
ನನ್ನ ಮಗನದು ಕನ್ನಡ ಪ್ರಥಮ ಭಾಷೆ, ಇಂಗ್ಲಿಷ್‌ 
ದೂರದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕಳಿಸುವದು ತಾಯಿ-ತಂದೆಯರಿಗೆ 
ಕಷ್ಟವಾಗುತ್ತದೆ. ಮೇಲುಮುಖ ಚಲನೆಯಲ್ಲಿರುವ(?) ಮಧ್ಯಮವರ್ಗದ ಲಕ್ಷಣಗಳು 
ನನ್ನಲ್ಲಿಯೂ ಇದ್ದವು. ಶಾಲಾಶಿಕ್ಷಣದ ಗೋಡೆಗಳಾಚಿಗೂ ಮಗುವನ್ನು ಸರಿಯಾಗಿ 
ಬೆಳೆಸಬಹುದೆಂಬ ನಂಬಿಕೆ ಇತ್ತು. 


೩. ಈಗ ಅಲ್ಲಸಂಖ್ಯಾತರಾಗಿರುವ "ನಾವು' ಏನು ಮಾಡಿದರೂ ಸರಿಯಾದ 
ದಿಕ್ಕಿನಲ್ಲಿ ಬದಲಾವಣೆ ಆಗುವುದಿಲ್ಲ. ಬೀದಿ ಭಾಷಣ/ಬರವಣಿಗೆಗಳನ್ನು ಕಡಿಮೆ 
ಮಾಡಿ ಕನ್ನಡವನ್ನು ಎಲ್ಲ ನೆಲೆಗಳಲ್ಲೂ ಬೆಳೆಸುವುದೊಂದೇ “"ನಮಗೆ' ತೆರೆದಿರುವ 
ದಾರಿ. ಈ ದಿಕ್ಕಿನಲ್ಲಿ ಆಧುನಿಕ ತಂತ್ರಜ್ಞಾನವು ಮಿತ್ರನೇ ಹೊರತು ಶತ್ತುವಲ್ಲ. 
"ಸಂವಿಧಾನ ಬದಲಾವಣೆ' ಮತ್ತು ಶಾಲಾ ಶಿಕ್ಷಣದ ರಾಷ್ಟ್ರೀಕರಣ'ಗಳಿಂದ ಮಾತ 
ಗುರಿ ಮುಟ್ಟುವುದು ಸಾಧ್ಯ. ಯಾವುದೇ ಪಕ್ಷ ಆ ದಿಕ್ಕಿನಲ್ಲಿ ಒಂದು ಹೆಜ್ಜೆಯೂ 
ಇಡುವುದಿಲ್ಲ. ಜನರು ಇದಕ್ಕೆ ಬೆಂಬಲ ನೀಡುವುದಿಲ್ಲ. 


ಕನ್ನಡ ಮಾಧ್ಯಮದಲ್ಲಿ ತಿಳಿವಳಿಕೆಯನ್ನು ಬಿತ್ತರಿಸುವ ಅನೌಪಚಾರಿಕ ಸಂಸ್ಥೆಗಳನ್ನು 


"ಸಿರಿಗರ' ಹೊಡೆಯದ ಆದರ್ಶವಾದಿಗಳು ನಡೆಸಬೇಕು. 
-ಎಚ್‌. ಎಸ್‌. ರಾಘವೇಂದ್ರ ರಾವ್‌, ಸಾಹಿತ್ಯ ಚಿಂತಕರು, ಬೆಂಗಳೂರು 


ನಮ್ಮನ್ನು ನಾವಾಗಿ ಉಳಿಸುವ ಮಾರ್ಗ 


೧. ಇಲ್ಲಿಯೇ. ನಮ್ಮ ಅನುಭವಗಳು ಭಾಷೆಯೊಂದಿಗೇ 
ಬೆಳೆಯುವುದರಿಂದ ಅದನ್ನು ಬಿಡುವುದೆಂದರೆ ಚರ್ಮ 
ಸುಲಿದುಕೊಂಡಂತೆ. ಅಕೃತ್ರಿಮವಾಗಿ ಮತ್ತು ಅಧಿಕೃತವಾಗಿ 
ನಮ್ಮ ಒಡಲನ್ನು ತಿಳಿಸಿಕೊಡುವ ಶಕ್ತಿ ಇರುವುದು ನಮ್ಮ 
ನೆಲದ ಭಾಷೆಗೆ ಮಾತ್ರ, ನಮ್ಮನ್ನು ನಾವಾಗಿ ಉಳಿಸುವ 
ಮಾರ್ಗವೂ ಅದುವೇ. ಅತಿಮೋಹಕ್ಕೂ ಒಳಗಾಗದೆ, 
ಕನ್ನಡವನ್ನು ಬಳಸುವ ವಿವೇಕ ನಮಗೆ ಆತೆ ರ್ಯ ನೀಡುತ್ತದೆ ಎಂಬುದು ನನ್ನ 
p ಆಗಿದೆ. 

೨. ಕೇಳಿ! ನಾವು ಕನ್ನಡ ಮಾತಾಡುತ್ತೇವೆ, ಓದುತ್ತೇವೆ. ಅದು ಇದ್ದೇ ಇರುತ್ತದೆ. 
ನಮ್ಮ ಮಕ್ಕಳು ಗೊತಿರದ ಭಾಷೆಯನ್ನು ಕಲಿಯಬೇಕು ಎಂದಾಗ ಅದು ಸತ್ಯ 
ಕಂಡಿತು. ಮಕ್ಕಳೂ ಇಂಗ್ಲಿಷ್‌ ಶಾಲೆ LE ನನಗೇನೂ ತಪ್ತು ಕಾಣಲಿಲ್ಲ. ನನ್ನ 
ಶಿವಮೊಗ್ಗೆಯ ದಿನಗಳವು. ಒಂಥರ ಕಾಡಿನಲ್ಲಿ ತಬ್ಬಬ್ಬು ನಿಂತ ಕರುವಿನಂತಿದೆ, 
ಮಕ್ಕಳ ಬಾಯಲ್ಲಿ ಇಂಗ್ಲಿಷ್‌ ಕೇಳುವಾಗ ಖುಶಿಯಾಗುತಿತ್ತು. ಆದರೆ ದಿನ ಹೋದಂತೆ 
ಅವರು ಓದುವುದು ಬರೀ ಮಿದುಳಿಗೆ ಮಾತ್ರ ಅಂಟಿಕೊಳ್ಳುತ್ತಿದೆಯೇ ಎಂದು 


ಮಾಧ್ಯಮ. ಚಿಕ್ಕ ಮಗುವನ್ನು 


ತಳಮಳವೂ ಸುರುವಾಯಿತು. "ಮೇರೀ ಹ್ಯಾಡ್‌ ಎ ಲಿಟ್ಲ್‌ ಲ್ಯಾಂಬ್‌'ಕ್ಕಿಂತ "ಮೈನಾ 
ಹಕ್ಕಿ ಹಾಡಿತು ಹಾಡೂ' ಹಾಡಿದ್ದರೆ ಅದು ಅವರ ಚೇತನದಲ್ಲಿ 
ಸರ್ವವ್ಯಾಪಿಯಾಗುತ್ತಿತ್ತು ಎಂಬುದು ಬಹಳ ನಿಧಾನವಾಗಿ ಅರಿವಾಯಿತು. 
ಅಪರಾಧೀಭಾವ ನನ್ನೊಳಗೆ ಶಾಶ್ವತವಾಗಿ ಉಳಿದೇಹೋಯಿತು. ಇಷ್ಟಾದರೂ ನನ್ನ 
ಮಕ್ಕಳು ಕನ್ನಡವನ್ನು ಬಹಳ ಪ್ರೀತಿಸುವ, ಓದುವ, ಬರೆಯಲು ಬಲ್ಲ ಮಕ್ಕಳು 
ಎಂಬ ಸಮಾಧಾನದೊಂದಿಗೇ. 


೩. ಮಕ್ಕಳಲ್ಲಿ ತಮ್ಮ ನೆಲದ ಭಾಷೆ, ಅದರ ಸತ್ತ ಕಲೆ ಸ ಸಂಸ್ಕೃತಿ ಸ ಸಾಹಿತ್ಯ 


"ರಂಪರೆ ಮತು ಜ್ಞಾನವನ್ನೇ "ಕಂದಿಸುವ ಹಕ್ಕು ಎಂದೆಂದಿಗೂ ನಿಮಗಿಲ್ಲ ಎಂಬುದನ್ನು 


ಹೆತ್ತವರಿಗೆ ಮನಗಾಣಿಸಬೇಕು. ಕನ್ನಡಮೀಡಿಯಂನಲ್ಲಿ ಕಲಿತು ಬಂದ ಮಕ್ಳಿಗೆ ಸರಕಾರವು 
ಉದ್ಯೋಗಾವಕಾಶದಲ್ಲಿ ಯೋಗ್ಯತೆಗನುಸಾರ ಪ್ರಾಶಸ್ತ್ಯ ನೀಡಬೇಕು. 


-ವೈದೇಹಿ, ಹಿರಿಯ ಲೇಖಕಿ, ಮಣಿಪಾಲ 


ನುಡಿಯಿಲ್ಲದೇ ನಾಡಿಲ್ಲವಾದ್ದರಿಂದ... 


೧. ನಾಡಿನ ಸರ್ವತೋಮುಖ ಅಭಿವೃದ್ದಿಗೆ ಶಿಕ್ಷಣ ಭದ್ರ 
ಬುನಾದಿ. ಭಾಷಾವಾರು ರಾಜ್ಯಗಳ ರಚನೆಯ ಉದ್ದೇಶ 
ಆ ಪ್ರದೇಶದ ಜನರ ಸಂಸ್ಕೃತಿಯ ಏಳಿಗೆ ಜೊತೆಗೆ ಎಲ್ಲಾ 
ವ್ಯವಹಾರ ಸಂವಹನಗಳು ಆ ಪ್ರದೇಶದ ಭಾಷೆಯಲ್ಲಿಯೇ 
ನಡೆಯಬೇಕೆಂಬುದಾಗಿದೆ. ಮಗುವಿನ ಭಾಷೆಯಲ್ಲಿಯೆ ಶಾಲಾ 
ಶಿಕ್ಷಣ ಇರಬೇಕೆಂಬುದು ವಿಶ್ವದ ಮನಃಶಾಸ್ತಜ್ಞರ, ಶಿಕ್ಷಣ ತಜ್ಞರ 
Ww: ಖಚಿತ ಅಭಿಪ್ರಾಯವಾಗಿದೆ. ದೈಹಜವಾಗಿ' ಯಾವ ಭಾಷೆಯನ್ನು 
ಬಳಸುತ್ತೇವೆಯೊ ಆ ಭಾಷೆ ಶಿಕ್ಷಣಂ ಮಾಧ್ಯಮವಾಗಬೇಕು. "ಎಚ್ಚೆರಿಕೆಯಿಂದ AS 
ಭಾಷೆ ಸಂಪರ್ಕ ಭಾಷೆಯಾಗಿರಬೇಕು. ಕರ್ನಾಟಕದಲ್ಲಿ ಕನ್ನಡ ತಲೆಬಾಗಿಲು, 
ಅನ್ಯಭಾಷೆಗಳು ಕಿಟಕಿಗಳಿದ್ದಂತೆ. ಹಾಗಾಗಿ ಶಿಕ್ಷಣ ಮಾಧ್ಯಮ ಕನ್ನಡವೇ ಆಗಿರಬೇಕು. 
೨. ನಮ್ಮ ಒಬ್ಬಳೇ ಮಗಳು ಕನ್ನಡ ಮಾಧ್ಯಮದಲ್ಲಿ ಓದಿ ವೈದ್ಯೆಯಾಗಿದ್ದಾಲಳೆ. 
ಆಕೆಯ ಇಬ್ಬರು ಮಕ್ಕಳನ್ನು ಕನ್ನಡದಲ್ಲಿ ಓದಿಸಲು ಸರಿಯಾದ ಶಾಲೆಗಳಿಲ್ಲ ಎಂದು 
ಇಂಗ್ಲಿಷ್‌ ಮಾಧ್ಯಮದಲ್ಲಿ ಓದಿಸುತ್ತಿದ್ದು, ಮನೆಯಲ್ಲಿ ಕನ್ನಡ ಬೋಧಿಸಲಾಗುತ್ತಿದೆ. 
ಹಿ. ಸಮಾನ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದು, ಸರ್ಕಾರಿ ಶಾಲೆಗಳ 
ಗುಣಮಟ್ಟವನ್ನು ಹೆಚ್ಚಿಸಿ ಅಲ್ಲಿ ಜನಪ್ರತಿನಿಧಿಗಳ, ಉನ್ನತ ಶ್ರೇಣಿಯ ಸರ್ಕಾರಿ 
ಅಧಿಕಾರಿಗಳ ಮಕ್ಕಳೂ ಸೇರಿ ಎಲ್ಲರೂ ಕಡ್ಡಾಯವಾಗಿ ಕಲಿಯುವಂತಾದರೆ ಮುಕ್ಕಾಲು 
ಪಾಲು ಸಮಸ್ಯೆ ಬಗೆಹರಿದಂತೆಯೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ನೇತೃ ತ್ವದಲ್ಲಿ 
(ಕಂಬಾರರು ಅಧ್ಯಕ್ಷ ಕ್ಷರಾಗಿರುವ ಕಾರಣ) ಎಲ್ಲ ದೇಶಿಭಾಷೆಗಳ ಜ್ಞಾನಪೀಠ ಪಶಸಿ 
ಪುರಸ್ಮಶರೂ ಸೇರಿ. ಮನಶಾಸ್ತ್ರಜ್ಞರು, ಶಿಕ್ಷಣವೇತ್ತರು ಕೇಂದ್ರ ಸರ್ಕಾರಕ್ಕೆ ಈ 
ವಿಷಯವನ್ನು ಮನದಟ್ಟು ಮಾಹಕೊಡಬೇಕು. ಬೇಡಿಕೆ ಈಡೇರುವವರೆಗೆ ಪ್ರಶಸ್ತಿ 
— ಪುರಸ್ಥಾರಗಳನ್ನೊ ಛಗೊಂಡಂತೆ ಎಲ್ಲ ಭಾಷಾ ವಿಷಯದ ಸಮ್ಮೇಳನ-ಸಂಭ್ರಮ” 
ಉತ್ಸವಗಳನ್ನು RU ನುಡಿಯಿಲ್ಲದೇ ನಾಡಿಲ್ಲ ಎಂಬುದು 
ಸರ್ವವಿದಿತವಾಗಿರುವಾಗ ಈ ಉತ್ಸವಗಳು, ಸಂಭ್ರಮಗಳು ಸೂತಕವಿದ್ದಂತೆ. 


-ಸಿ. ಚೆನ್ನಬಸವಣ್ಣ, ಖ್ಯಾತ ಪುಸ್ತಕ ಪ್ರಕಾಶಕರು, ಬಳ್ಳಾರಿ 
ಇಂಗ್ಲಿಷ್‌ ಶಿಕ್ಷಣವೆಂಬ ಹೆಸರಿನ ಕಣ್ಣಟ್ಟು ವಿದ್ಯೆ 


೧. ಪ್ರಾಥಮಿಕ ಶಾಲೆಯೆಂಬುದು ಮಕ್ಕಳು ಮೊದಲ ಬಂ u 
ಕುಟುಂಬದ ಹೊರಗಿನ ಪರಿಸರ ಸಮಾಜಗಳಿಗೆ ತೆರೆದುಕೊಳ್ಳುವ" 
ತಾಣ; ಅದು ಅವರ ಸಾವಂರವ ಬೆಳವಣಿಗೆಗೆ! 
ಕಾರಣವಾಗಬೇಕಿದ್ದರೆ ಮನೆಮಾತಿನಲ್ಲೇ ಅದಾಗುವುದು ತುಂಬ 
ಅಗತ್ಯ. ಅಲ್ಲದೆ, ಶಿಕ್ಷಣವು ವಿದ್ಯಾರ್ಥಿಗಳ ಮನಸಿಗೆ ಶಿಕ್ಷೆಯೋ” 
ಗ ಇವತ್ತಿನ ಪಿಡುಗಿಗೆ ದೇಶಭಾಷೆಗಳಲ್ಲಿ ನಡೆಸುವ 
ಶಿಕ್ಷಣ ಮದ್ದಾಗಬಲ್ಲುದು ಎಂದು ನನ್ನ ತಿಳಿವು. 

೨. ೨೦೧೯ ಜೂನ್‌ನಲ್ಲಿ ಶಾಲೆ ಆರಂಭಿಸಿದ ನನ್ನ ಮೊಮ್ಮಗನನ್ನು ನಮ್ಮ 
ಕುಟುಂಬದ ಸರ್ವಾನುಮತದಂತೆ ಸರ್ಕಾರಿ ಪ್ರಾಥಮಿಕ ಶಾಲೆಗೇ ಸೇರಿಸಿದೆವು. 
ನಮಗೆ ಕನ್ನಡ ಭಾಷೆಯ ಮೇಲೆ ಪ್ರೀತಿಯಿರುವುದು ಈ ನಿರ್ಧಾರಕ್ಕೆ ಕಾರಣವಾಗಲಿಲ್ಲ. 
ಬದಲು, ಗ ಖಾಸಗಿ/ಇಂದ್ಲಿಷ್‌ ಮಾಧ್ಯಮ ಶಾಲೆಗಳಲ್ಲಿ 
ನೀಡಲಾಗುವ ಶಿಕ್ಷಣವೆಂಬ ಹೆಸರಿನ ಕಣ್ಕಟ್ಟು ವಿದ್ಯೆಯ ಅನಗತ್ತ ಭಾರ ಅವನ 
ಮೇಲೆ ಬೀಳದಿರಲಿ, ಅಲ್ಲಿಯ ಪೈಪೋಟಿ-ಮೇಲುಕೀಛಾಟಗಳು ಈ ಎಳೆವಯಸಿನಲ್ಲೇ 
ಅವನನ್ನು ತಾಗದಿರಲಿ ಎಂಬ ಆಶಯ; ಹಾಗೂ, ಎರಡನೆಯದಾಗಿ, ನಮ್ಮ 
ಕುಟುಂಬದಾಚೆಗಿನ ಬೇರೆ ಜಾತಿ-ವರ್ಗ-ಲಿಂಗಗಳ ಮಕ್ಕಳೊಡನೆ ಒಡನಾಡಿದರೆ 


ಸಿ 


ಹೊಸಪ ಮಮಷ್ಯ/ನವೆಂಬರ್‌ /900೯ 


ಮಾತ್ರ ಆತ ಸಮಾಜದಲ್ಲಿ ಮುಂದೆ ಯೋಗ್ಯವಾಗಿ ಬದುಕಿಯಾನು ಎ೦ಬ ನಂಬಿಕೆ 
- ಇವೆರಡು ಈ ನಿರ್ಧಾರಕ್ಕೆ ಪ್ರೇರಕವಾಯಿತು. 

೩. ಇವತ್ತು ನಾವು ಕನ್ನಡ ಮಾಧ್ಯಮಕ್ಕಾಗಿ ಹೋರಾಡುವುದಕ್ಕಿಂತ ಇನ್ನೂ 
ಮುಖ್ಯವಾಗಿ ಶಿಕ್ಷಣವೆಂಬ ಪಕಿಯೆಯು ಮಕ್ಕಳಿಗೆ ಆಕರ್ಷಕವೂ ಉಪಯುಕವೂ 
ಕಗುವರಿಕ (ಕಡೆಪಕ್ಷ ಮಾರಕವಂತೂ ಆಗದಂತೆ) ಮಾಡುವತ್ತ ಯತ್ನಿ; ಸಬೇಕು. 
ಆದಕಾರಣ, ಕನ್ನಡ ' ಮಾಧ್ಯಮಪರ ಒತ್ತಾಯಕ್ಕೆ ದನಿಗೂಡಿಸುತ ತಲೇ ಈ ನಮ್ಮ 
ಕಾಲದ ಪ್ರಾಥಮಿಕ ಹೋರಾಟವಲ್ಲ ಎಂದೂ ನಾನು ಭಾವಿಸಿದ್ದೇನೆ. 

-ಕೆ.ವಿ. ಅಕ್ಷರ, ಹಿರಿಯ ರಂಗಕರ್ಮಿ, ಹೆಗ್ಗೋಡು 


ಕನ್ನಡ ಮಾಧ್ಯಮದಲ್ಲಿ ಆಗಿದ್ದರೆ ಚನ್ನಾಗಿ ಇರುತ್ತಿತ್ತು... 
೧. ಮಕ್ಕಳ ಗಹ ಕ ನಲಿಕೆಯ್ಲಿ ಸತ್‌ 


$Y RN 


” Rn ನೂರಾರು ತರಗತಿಗಳ ಮದ್ದ ನಿಂತು ವ 
ulsನುಬ ವದ ಹಿನ್ನೆಲೆಂಯಲಿ ಇದನ್ನು ನಾನು 
ಮನಗಂಡಿದ್ದೇನೆ. ಯಾವುದೇ ಮಾಧ್ಯ ಮವಾದರೂ 
ಹೊಂದಿಕೊಳ್ಳಬಲ್ಲ ಸುಮಾರು ಶೇ. 
ಪ್ರತಿಭಾವಂತ ಮಕ್ಕಳನ್ನು ಹೊರತುಪಡಿಸಿದರೆ ಇನ್ನುಳಿದ ಮಕ್ಕಳಿಗೆ ಅನ್ಯ ಭಾಷಾ 
. ಮಾಧ್ಯಮ ಒಂದು ಉರುಳಾಗಿ ಪರಿಣಮಿಸುತ್ತದೆ. ಉರು ಹೊಡೆದು ಕಲಿವ ಕಲಿಕೆ 
ಬುದ್ದಿ ಭಾವ ಅರಳಿಸದು. 

೨. ನನ್ನ ಇಬ್ಬರು ಮಕ್ಕಳೂ ಇಂಗ್ಲಿಷ್‌ ಮಾಧ್ಯಮದಲ್ಲೇ ಓದಿದವರು.. ಕಾರಣ, 
"ಆಗ ಬೆಂಗಳೂರಿನಲ್ಲಿ ಮನೆ ಸಮೀಪ ಇದ್ದುದೇ ಆಂಗ್ಲ ಮಾಧ್ಯಮ ಶಾಲೆ. ಹಿರಿಮಗ 
ಮಿಲ್ಲಿ ಶಾಲೆಗೆ ಸೇರಿದ್ದರಿಂದ ಕಿರಿಯನ ಕಲಿಕೆ ಕನ್ನಡ ಮಾಧ್ವಮದಲ್ಲಿ ಆಗಿದ್ದರೆ ಚೆನ್ನಾಗಿ 
ಇರುತ್ತಿತ್ತಂದು ನಾನು ಅಂದುಕೊಂಡದ್ದುಂಟು. ಶಿಕ್ಷಣ ಇಲಾಖೆಯಲ್ಲಿ 
ಕಾರ್ಯನಿರ್ವಹಿಸುವವರೆಗೆ ಈ ಕುರಿತು ನನ್ನ ತಿಳಿವಳಿಕೆಯೂ ಅಸ್ಪಷ್ಟವಾಗಿತ್ತು. 


೩. ಈಗ ಸರಕಾರ ನಾಡು ನುಡಿ ಉಳಿವು ಕುರಿತು ಗಂಭೀರ ಚಿಂತನೆ 
ಮಾಡಬೇಕು. ರಾಜ್ಯ ಸರಕಾರದ ಎಲ್ಲ ಹುದ್ದೆಗಳ ಭರ್ತಿಗೆ ಹತ್ತನೆಯ ತರಗತಿ 


ವರೆಗಿನ ಕನ್ನಡ ಮಾಧ್ಯಮ ಓದನ್ನು ಕಡ್ಡಾಗೊಳಿಸಬೇಕು. ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ 


ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಬೋಧಿಸುವ ಕ್ರಮವಾಗಬೇಕು. ಮಲಗಿರುವ 
ಸರಕಾರಿ ಶಾಲೆಗಳನ್ನು ಎಚ್ಚರಿಸಿ ಗುಣಮಟ್ಟದ ಶಿಕ್ಷಣ ಖಾತ್ರಿ ಪಡಿಸಬೇಕು. 


-ವೆಂಕಟೇಶ ಮಾಚಕನೂರ, ನಿವೃತ್ತ ಶಿಕ್ಷಣ ಆಯುಕ್ತರು, ಧಾರವಾಡ 


ಕನ್ನಡ ಮಾಧ್ಯಮದ ಮಕ್ಕಳ ಸಾಧನೆ ಇದು! 


೧. ಕನ್ನಡ ನಮ್ಮ ಭಾಷೆ. ಅಡಿಗೆ-ಊಟಗಳಿಂದ 
ಮೊದಲು ಹ ಸಂಿಗೀತ- ಸಾಹಿತ್ಯಗಳವರೆಗೂ ಅದು 
ನಮ್ಮನ್ನು ಸಲಹುತ್ತ ಬಂದಿದೆ. ಪರಿಸರದ ಸಹಜ ಭಾಷೆಯ | 
ಓದು ಮಕ್ಕಳ ಆತ್ಮಶಕ್ತಿಯನ್ನು ಹೆಚ್ಚಿಸುವುದರಿಂದ ಕಲಿಯುಎ8 ೫" 
ಒಂದು ಒತ್ತಡ ಎನಿಸುವುದಿಲ್ಲ. ಬೇರೆ ಭಾಷೆಯಿಂದ ಸ್ನೀಕರಿಸಿ ೫ 
ತಲೆಯಲ್ಲಿ ಮಾತ ಭಾಷೆಗೆ ಅನುವಾದಿಸಿಕೊಂಡು ಕಲಿಯುವುದು ನ 
ಹಿಂಸೆ ಎನಿಸುತ್ತದೆ ಕನ್ನಡ ಶಾಲೆಗಳಲ್ಲಿ ಪರಿಸರದ ಎಲ್ಲ ರೀತಿಯ, 
ಎಲ್ಲಾ ಹಿನ್ನೆಲೆಯ ಜನರ ಜೊತೆಗೆ ಬೆರೆತು ಕಲಿಯುವುದರಿಂದ 
ಬದುಕಿಗೆ ಬೇಕಾಗುವ ಸಮಾನತೆಯ ಪಾಠ ಕೂಡ 
ಜೊತೆಯಲ್ಲಿಯೇ ದೊರಕುತ್ತದೆ. 


೨) ನನಗೆ ಇಬ್ಬರು ಮಕ್ಕಳು. ದೊಡ್ಡವ ಎಂಟನೇ ತರಗತಿಯವರೆಗೆ ಕನ್ನಡ 
ಮಾಧ್ಯಮದಲ್ಲಿ ಕಲಿತ. ಸ್ರ ಆತ ಎಂ.ಟೆಕ್‌, ಪಿಎಚ್‌ಡಿ ಮಾಡಿ ಒಳ್ಳೆಯ 
ಉದ್ಯೋ ಗದಲ್ಲಿದ್ದಾನೆ. ಎರಡನೆಯವ ಹತ್ತನೆ ತರಗತಿಯವರೆಗೆ ಕನ್ನ ಗಡ ಮಾಧ್ಯಮದಲ್ಲಿ 
ಓದಿ ಈಗ ಟೆಕ್ಸಾಸ್‌ ವಿವಿದಲ್ಲಿ ಎಮ್‌ಎಸ್‌ ಮಾಡಿ ನೌಕರಿಯ ಜೊತೆಗೆ 
ಟಿಕ್‌ ವಿ ವಿದಲ್ಲಿ ಪಿ .ವಿಚ್‌.ಡಿ ಮಾಡುತ್ತಿದ್ದಾನೆ. 

ಹೇಳಬೇಕಾದ್ದು ಇಷ್ಟೇ: ಕನ್ನಡ ಮಾಧ್ಯಮದಲ್ಲಿ ಓದಿದ ಇಬ್ಬರೂ ಕಲಿಕೆಯಲ್ಲಿ, 
ನೌಕರಿ ಪಡೆಯುವಲ್ಲಿ ಹಿಂದೆ ಬಿದ್ದಿಲ್ಲ. 
ಪ್ರಯತ್ನ ಫಲ ನೀಡದ ಬಗ್ಗೆ ನನಗೆ ವಿಷಾದವಿದೆ ಎಂದು ಹೇಳಲೇಬೇಕು. 


೩) ಸಂವಿಧಾನದ ತಿದ್ದುಪಡಿಯೊಂದೇ ಉಳಿದಿರುವ ಮಾರ್ಗ. ಆದರೆ ಇಡೀ 
~ 


ದೇಶ ಸುತ್ತಿ ಆಯಾ ಪ್ರದೇಶಗಳ ರಾಜಕೀಯ ಮುಖಂಡರ ಒಟಭಿಪ್ರಾಯ ಸಂಗಹಿಸಿ 
ಅವರನ್ನು ಕೂಡ ಸೇರಿಸಿ ಕೇಂದ್ರ ಸರಕಾರದ ಮೇಲೆ ಒತಡ ತಂದು ಪಾದೇಶಿಕ 


೧೦ ರಷ್ಟು 


ಆದರೆ ಮೊಮ್ಮಕ್ಕಳ ವಿಷಯದಲ್ಲಿ ನನ್ನ 


0 


ಸಂವಿಧಾನದ ತಿದ್ದುಪಡಿ ಮಾಡಲು 


ಭಾಷೆಗಳನ್ನು ಮಾಧ್ಯಮವಾಗಿಸುವಂತೆ 
ಪಾಲಕರ ಮನ ಪರಿವರ್ತಿಸುವುದು 


ಮುಂದಾಗುವ ರಾಜಕಾರಣಿಗಳು ಇಂದು ಇಲ್ಲ. 
ಕೂಡ ಒಂದು ಮಾರ್ಗ 
-ವಿಜಯೇಂದ್ರ ಪಾಟೀಲ, ಹಿರಿಯ ವಿನೋದ ಸಾಹಿತಿ, ಗೋಕಾಕ 


ದೆಹಲಿ ಆಪ್‌ ಸರ್ಕಾರದ ಕೆಲಸ ಮಾದರಿಯಾಗಲಿ 


೧. ತಮ್ಮ ಮನ ಮಾತಿನೊಂದಿಗೆ ಶಿಕ್ಷಣವನ್ನು 
ಪಡೆಯುವ ಯಾವುದೇ ವ್ಯಕ್ತಿ ಹೆಚ್ಚು ಸೃಜನಶೀಲವಾಗಿ 
ಇರುವುದಕ್ಕೆ ಸಾಧ್ಯ. ತನ್ನದಲ್ಲದ ಅನ್ಯ ಭಾಷೆಯೊಂದು 
ಮಗುವಿನ ಸಹಜ ಪ್ರತಿಭೆಯನ್ನು ನಾಶ ಮಾಡುತ್ತದೆ. 
ಯಾಕೆಂದರೆ ಬಹುತೇಕ ನಾವೆಲ್ಲರೂ ಇಂದು ಇಂಗ್ಲಿಷ್‌ನಲ್ಲಿ 
ಇಚ ಪಾಶಾಡುವಾಗ ಕನ್ನಡದಲ್ಲಿ ಯೋಚಿಸಿದ್ದನ್ನು ಇಂಗ್ಲಿಷ್‌ಗೆ 
¥, ಭಾಷಾಂತರಿಸಿ ಮಾತಾಡುತ್ತೇವೆ. ಕನ್ನಡದಲ್ಲಿ 
"ನಿರರ್ಗಳವಾಗಿ ಮಾತಾಡುವವರೆಲ್ಲರೂ ಇಂಗ್ಲಿಷನಲ್ಲಿ 
ಮಾತಾಡುವಾಗ ತಡವರಿಸಿಯೇ ಮಾತಾಡುತ್ತಾರೆ. ನಾನು ಯಾವ ಭಾಷೆಯಲ್ಲಿ 
ಯೋಚಿಸಬಲ್ಲೆನೋ ಅದೇ ಭಾಷೆಯಲ್ಲಿ ಶಿಕ್ಷಣ ಕೊಡುವುದರಿಂದ ಬಿರುಕುಗಳಿಲ್ಲದ 
ಶಿಕ್ಷಣ ಮತ್ತು ಜ್ಞಾನದ ಅನ್ವೇಷಣೆ ಸಾಧ್ಯವಾಗಬಹುದು. 

೨. ನಾನು ದೇಶದ ಯಾವ ಭಾಗದ ವಿಶ್ವವಿದ್ಯಾನಿಲಯದಲ್ಲಾದರೂ ಕೆಲಸ 
ಮಾಡುವ ಸಾಧ್ಯತೆ ಇದ್ದಿರುವುದರಿಂದ ನನ್ನ ಮಕ್ಕಳನ್ನು ಇಂಗ್ಲಿಷ್‌ ಮಾಧ್ಯಮದ 
ಕೇಂದ್ರೀಯ ವಿದ್ಯಾಲಯದಲ್ಲಿ ಓದಿಸುತ್ತಿದ್ದೇನೆ. 

೩. ನನ್ನ ಪ್ರಕಾರ ದೆಹಲಿಯ ಆಪ್‌ ಸರಕಾರ ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿ 
ನಡೆಸಿದ ಕಾಂತಿಕಾರಿ ಚಟುವಟಿಕೆಗಳು ಕರ್ನಾಟಕ ಸರಕಾರಕ್ಕೆ ಅದರ್ಶವಾಗಬೇಕಿದೆ. 
ಶಿಶುವಿಹಾರಗಳಿಂದ ಹಿಡಿದು ಪದವಿಪೂರ್ವ ಕಾಲೇಜುಗಳೆಲ್ಲವನ್ನೂ ಒಂದು ಛತ್ರಿಯ 
ಕೆಳಗೆ ತಂದು ಪ್ರತಿ ಗ್ರಾಮದಲ್ಲಿ ಒಂದು ಸಮಗ್ರ ಶಾಲಾ ಸಮುಚ್ಚಯವನ್ನು ರಚಿಸುವುದು. 
ಕನ್ನಡ ಅಲ್ಲಿಯ ಶಿಕ್ಷಣ ಮಾಧ್ಯಮವಾಗಿದ್ದು ಇಂಗ್ಲಿಷ್‌ -ಹಿಂದಿ ಭಾಷೆಗಳನ್ನು ಒಂದನೇ 
ತರಗತಿಯಿಂದಲೇ ಕಲಿಸಬಹುದು. ರಾಜ್ಯದಲ್ಲಿ ಕನಿಷ್ಠ ಪಕ್ಷ ಒಂದಾದರೂ 
ಇಂಜಿನಿಯರಿಂಗ್‌, ಮೆಡಿಕಲ್‌ ಸೇರಿದಂತೆ ಎಲ್ಲ ವಿಷಯಗಳಲ್ಲೂ ಕನ್ನ ಡದಲ್ಲೇ ಉನ್ನತ 
ಶಿಕ್ಷಣವನ್ನು ಕೊಡುವಂತಹ ಸಂಸ್ಥೆಗಳನ್ನು ಸ್ಥಾಪಿಸುವುದು. ಈಗಾಗಲೇ ಕನಡ ಮಾಧದುದ 
ಶಾಲಾಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿರುವವರಿಗೆ ವಿಶೇಷ ಪ್ರೋತ್ಲಾಹ ನೀಡಬೇಕು. 

ನಿತ್ಯಾನಂದ ಬಿ. ಶೆಟ್ಟಿ ಕನ್ನಡ ಪ್ರಾಧ್ಯಾಪಕರು, ತುಮಕೂರು 


ಆ ಶಕ್ತಿ ಬಂದುದು ಕನ್ನಡ ಮಾಧ್ಯಮದಿಂದ 


೧. ನಾನು ಹೊರ ರಾಜ್ಯವೊಂದರ ಕನ್ನಡ ಮಾಧ್ಯಮ 
ಸರಕಾರಿ ಶಾಲೆಯಲ್ಲಿ ಓದಿದ್ದು, ನನ್ನ ಮಾತೃ ಭಾಷೆ ಕನ್ನಡವಲ್ಲ. pe 
ನನ್ನ ಮಾತೃಭಾಷೆಯಲ್ಲಿ ಶಿಕ್ಷಣ ಮಾಧ್ಯಮ ಇಲ್ಲ. ಕನ್ನಡ 
ನನ್ನ ಮಾತೃಭಾಷೆಗೆ ಹತ್ತಿರವಾದ ಭಾಷೆ. ಇಂದು ಸ 
ಕೆಲಸ ಮಾಡುತ್ತಿರುವ ಸಂಸ್ಥೆಯಲ್ಲಿ ಕನ್ನಡ ಮಾದ್ಯಮದಲ್ಲಿ 
ಅಥವಾ ಅವರವರ ಮಾತ ಭಾಷಾ/ರಾಜ್ಯ ಬಾಷಾ iA 
ಮಾಧ್ಯಮದಲ್ಲಿ ಓದಿದ ಜಿರಳಿಣಿಕೆಯ ಮಂದಿಯಲ್ಲಿ ನಾನೂ!!!" 
ಒಬ್ಬ. ಉಳಿದ ಸಹೋಬ್ಯೋ ಗಿಗಳೆಲ್ಲಾ ಇಂಗ್ಲಿಷ್‌ ಮಾಧ್ಯಮದಲ್ಲಿ ಓದಿ ಉನ್ನತ 
ಮಟದ ವಿದೇಶಿ ವಿಶ್ವವಿದ್ಧಾನಿಲಯಗಲಲ್ಲಿ ಓದಿ AN ನಾನು ಅವರಸು 
ಉನ್ನತ ಮಟ್ಟದ ಸಂಸ್ಥೆಗಳಲ್ಲಿ ಓದಿಲ್ಲವಾದರೂ ಅವರೊಡನೆ ಸರಿಸಮಾನವಾಗಿ 
ವ್ಯವಹರಿಸುವುದಕ್ಕೆ ಮತ್ತು ಹೊಂದಿಕೊಳ್ಳುವುದಕ್ಕೆ ಬೇಕಾದ ಶಕ್ತಿ ಬಂದದ್ದು ನಾನು 
ಕನ್ನಡ ಮಾಧ್ಯಮದಲ್ಲಿ ಓದಿದ್ದರಿಂದ ಎಂದು ನಾ ನಂಬಿದ್ದೇನೆ. 

೨. ಹಾಗಾಗಿ ಮಗನನ್ನು ಕನ್ನಡ ಮಾಧ್ಯಮದಲ್ಲೇ ಓದಿಸಬೇಕೆಂದಿತ್ತು. ಆದರೆ 
ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೌಟುಂಬಿಕವಾಗಿ ಸಾಮೂಹಿಕ ನಿರ್ಧಾರ ಕೈಗೊಳ್ಳುವಾಗ 
ನನ್ನ ಕನ್ನಡ ಮಾಧ್ವಮದಲ್ಲಿ ಆತನನ್ನು ಓದಿಸಬೇಕೆಂಬ ಬೇಡಿಕೆಗೆ ಯಾವ ಮನ್ನ ಹೆಯೂ 
ದೊರಕಲಿಲ್ಲ. ಪ್ರತಿವಾದ ಮಂಡಿಸಲು ಯಾವುದೇ ಕನ್ನಡ ಮಾಧ್ಯಮ ಶಾಜಿಯನ್ನು 
ಹೆಸರಿಸುವ ಸಿ ಸ್ಥಿತಿಯಲ್ಲಿ ನಾನಿರಲಿಲ್ಲ. 

೩. ಮಾವ ಖಾಸಗಿ ಇಂಗ್ಲಿಷ್‌ ಮಧ್ಮಮ ಶಾಲೆಗೂ ಕಡಿಮೆ ಇಲ್ಲ ಎಂಬಂತಹ 
ಸರಕಾರೀ ಕನ್ನಡ ಮಾಧ್ಯಮ ಶಾಲೆಯೊಂದು ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿ 
ಅಳ ಮೊದಲು ಶಿಕ್ಷಣ ಸಚಿವರಾದಿಯಾಗಿ ಅಧಿಕಾರದಲ್ಲಿರುವ ಎಲ್ಲರೂ ತಮ್ಮ 

ಮ್ಮ ಮ್ಮ ಮಕ್ಕಳನ್ನು ಸೇರಿಸಿ ಎಲ್ಲರಲ್ಲೂ ಭರವಸೆ ಹುಟ್ಟುವಂತೆ ಮಾಡಿದರೆ ಅದು 
ಕನ್ನಡ ಮಾಧ್ಯಮ ಉಳಿಸುವಲ್ಲಿ ಕೊನೆಯ ಪ್ರಯತ್ನ ಆದೀತು. 


-ಎ. ನಾರಾಯಣ, ಪ್ರಾಧ್ಯಾಪಕರು, ಅಜೀಂ ಪ್ರೇಂಜಿ ವಿಶ್ರವಿದ್ಧಾಲಯ 


ಹೊಪ ಮುಮಪಷ್ಯ [ನವೆಂಬರ್‌ /೫೦೧೯ 


ಕೇವಲ ಮಾಧ್ಯಮದ ಭಾಷೆ ಮುಖ್ಯವಾಗುವುದಿಲ್ಲ 


೧. ನಮ್ಮ ಮಕ್ಕಳ ಶಿಕ್ಷಣ ಮಾಧ್ಯಮ ಕನ್ನ ಡದಲ್ಲೇ ಇರಬೇಕು 
ಎಂಬುದು ಸಟ ಮತ್ತು ನ ತಾತ್ತಿಕವಾಗಿ ಅದುವೇ 
- ಸರಿ. ಮಾಧ್ಯಮದ ಪ್ರಶ್ತೆ ್ಲೆಯಿರುವುದು ಸಾಮಾಜಿಕ ಸಾಂಸ್ಕೃತಿಕ 
F ವಾತಾವರಣವನ್ನು ಸ ಸೃಷ್ಟಿಮಾಡುವ ವನ್ಮಾಸದಲ್ಲಿ. ಕನ್ನಡ ನುಡಿ 


ಹೊರತಾಗಿರುವ ಸಂಗತಿಗಳೇ ಮುಖ ವಾಗಿರುತ್ತವೆ. ಹಾಗಾಗಿ ಇಲ್ಲಿ ಕೇವಲ ಭಾಷೆಯ 
ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು, ಶಿಕ್ಷಣ ಮಾಧ್ಯಮದ ತಾತ್ವಿಕತೆ ಹಾಗೂ 
ಹೆಚ್ಚುಗಾರಿಕೆಯನ್ನು ತೀರ್ಮಾನಿಸುವುದು ಸೂಕವಾದ ನಿಲುಪಲ್ಲ ಬದುಕುವ ಪರಿಸರದ 
ಇಡಿತನದ ತಿಳಿವಳಿಕೆ ಮಗುವಿನ ಶೈಕ್ಷಣಿಕ ವಾತಾವರಣದಲ್ಲಿ ಸಿಕ್ಕಾಗ ಮಾತ್ರ ಶಿಕ್ಷಣ 
ಮಾಧ್ಯಮದ ಪ್ರಶ್ನೆಗೆ ಮಹತ್ವ ಬರುತದ ಹಾಗೂ ಗುಣಾತ್ಮಕ ಶಿಕ್ಷಣ 'ದೊರೆಯುತದೆ. 
೨. ನನ್ನ ಮಗಳೆ ಶಿಕ್ಷಣ ಪಠ್ಯಗಳು ಮಾತ್ರ ಇಂಗ್ಲಶಿನಲ್ಲಿದ್ದು ಕಲಿಕೆಯ 
ಮಾಧ್ಯಮ ಕನ್ನಡವೇ ಆಗಿದ್ದ ಶಾಲೆಯಲ್ಲಾಯಿತು. ಇದು ಕೂಡ ಮಾಹಿತಿ ಪ್ರಧಾನವಾದ 
ಕಲಿಕೆಯೇ ಆಗಿದ್ದು ಇಲ್ಲಿಯೂ ಸಾಂಸ್ಕೃತಿಕ ವಿವೇಕವನ್ನು ಪಡೆಯುವ ಅವಕಾಶವಿರಲಿಲ್ಲ. 


ಹ. ಕನ್ನಡ ನುಡಿಯನ್ನು ಬಳಸುವುದರ ಮೂಲಕ ಕನ್ನಡ ಮಾಧ್ಯಮವನ್ನು 


ನೆಲೆಗೊಳಿಸುವುದು ಅಸಾಧ್ಯ. ಕನ್ನಡ ಸಮುದಾಯಗಳ ಲೋಕಗಹಿಕೆ ಹಾಗೂ 
ಬಹುಭಾಷಿಕ-ಸಾಂಸ್ಕೃತಿಕ ವಿವೇಕ ನಮ್ಮ ಶಿಕ್ಷಣದ ಗುರಿಯಾಗಬೇಕು. 


-ಮಲ್ಲಿಕಾರ್ಜುನ ಮೇಟಿ, ಭಾಷಾಶಾಸ್ತ್ರ ಪ್ರಾಧ್ಯಾಪಕರು, ಶಿವಮೊಗ್ಗ 


ಮೊಲೆ ಹಾಲು ನಂಜಾಗಿ ತಾಯ್ದುಡಿದೆ ಹೋಂಪಾರಿ.. 
ಮೊಲೆಹಾಲು ನಂಜಾಗಬಹುದೆ? ನಂಜಾಗಲಾರದು. ಆದರೆ ಅದನ್ನು 
ಮಾಡಬಹುದು. ರಸಾಯನಿಕಗಳ ದುರ್ಬಳಕೆ ಈಗಾಗಲೇ ಮಾಡಿರುವಂತೆ. 
ಹಾಗೆಯೇ ತಾಯ್ದುಡಿಯನ್ನೂ ನಂಜಾಗಿಸುವ ಸಾಮಾಜಿಕ ರಸಾಯನಿಕಗಳ 
ಪ್ರಯೋಗವೂ ಈಗ ವ್ಯಾಪಕವಾಗಿ ನಡೆದಿದೆ. ಅದಕ್ಕೂಂದು ಸಣ್ಣ ಉದಾಹರಣೆ 
ಇಲ್ಲಿದೆ. ಸಂಬಂಧಪಟ್ಟವರಿಗೆ ಮುಜುಗರವಾಗಬಾರದೆಂದು ಇಲ್ಲಿನ ಹೆಸರುಗಳಲ್ಲಿ 
ಸ್ಪಲ್ಪ ಬದಲಾವಣೆ ಮಾಡಲಾಗಿದೆಯಷ್ಟೆ: 
ಚಂದ್ರಶೇಖರಮೂರ್ತಿ ಮತ್ತು ದ್ರಾಕ್ಷಾಯಿಣಿ ಎಂಬ ನನ್ನ ಪರಿಚಿತ 
೦ಪತಿಗಳ ಕುಟುಂಬವೊಂದು ಬೆಂಗಳೂರಿನ ಬಡಾವಣೆಯೊಂದರಲ್ಲಿ ಗನ್ಬಡ 
ಅಕ್ಷರಗಳಲ್ಲಿ ಬರೆಯಲೂ, ಉಚ್ಚರಿಸಲೂ ಕಷ್ಟವಾಗುವಂತಹ ಹೆಸರಿನ ವಸತಿ 
ಮುಚ್ಛಯವೊಂದರಲ್ಲಿ ವಾಸಿಸುತ್ತಾರೆ. ಅವರಿಬ್ಬರೂ ಶಾಲಾ ಶಿಕ್ಷಣವನ್ನು 
ಶಎಯರಾಗಿ ಕನ್ನ ಡದಲ್ಲೇ ಮುಗಿಸಿ ಎಂಜಿನಿಯರ್‌ ಮತ್ತು ಸ 
ಶಿಕ್ಷಕಿಯಾದವರು. Lic ಮಗ-ಸೊಸೆ: ಫಣೀಂದ್ರನಾಥ ಮತ್ತು ಡ್ಯೋತಿಶ್ರೀ. 
ಹವರು ಇಂಗ್ಲಿಷ್‌ ಮಾಧ್ಯಮದಲ್ಲಿ ಓದಿದರೂ ಎರಡನೆಯ ಭಾಷೆಯಾಗಿ ಕನ್ನ ಡವನ್ನು 
ಕಲಿತವರು. ಇಬ್ಬರೂ ಬೆಂಗಳೂರಿನ ಎರಡು ವಿದ್ಯಾ ಸಂಸ್ಕ ಗಳಲ್ಲಿ 
ಬ್ರಾಧ್ಯಾಪಕರಾಗಿದ್ದಾರೆ. ಇವರಿಗೆ ಮೂರು ಜನ ಮಕ್ಕಳು: ಕಾಕ್‌ 'ತೇಜಸಿ 
ಷ್ಮಾ ಪ್ರಿಯದರ್ಶಿನಿ ಮತ್ತು ಹರ್ಷಿತಾ ಅಮೃ ತವರ್ಷಿಣಿ. ಇವರಲ್ಲಿ ತ 
ನ್ನಡ ಜ್ಞಾನ ಅಷ್ಟಕ್ಕಷ್ಟೆ, ಏಕೆಂದರೆ ಅವನು ಕಲಿತ ಖಾಸಗಿ(ಕನ್ನಡದವರೇ 
ರಡೆಸುತಿದ)ಶಾಲೆಯಲ್ಲಿ ಎರಡನೇ ಭಾಷೆಯಾಗಿಯೂ ಕನ್ನಡ ಕಲಿಕೆಗೆ 
್ರವಕಾಶವಿರಲಿಲ್ಲ. ಜೊತೆಗೆ ಶಾಲಾ ಆವರಣದಲ್ಲಿ ಕನ್ನಡ ಮಿತಾಡಿದನ ದಂಡ 
ದಧಿಸಲಾಗುತ್ತಿತಂತೆ. ಹಾಗಾಗಿ ಅವನು ಮೊದಲ ನ ಭಾಷೆಗಳಾಗಿ ಇಂಗ್ಲಿಷ್‌ 
ಮತ್ತು ಸಂಸ್ಕೃಫ ಕಲಿಯಬೇಕಾಯಿತು. ಇನ್ನು ಇಬ್ಬರು ಆ ಹೆಣ್ಣು ಮಕ್ಕಳನ್ನು 
ಅದರೆ « ಅವರು ಬಹು ವಯ್ಯಾರದಿಂದ ತಮಗೆ ಕನ್ನಡ ಕಂಡರೇ ೭ ಭಯ ಸಹಸ 
ಹೇಳುತ್ತಾರೆ! ಏಕೆಂದರೆ ಅದರಲ್ಲಿ ಓದಲು, ees ಕಷ್ಟವಾಗುವ ಘ ಘರ್ಜನೆ, 
ತಜ್ಞತೆ, ಶೀರ್ಷಾಸನ ಮುಂತಾದ ಭಯಂಕರ ಶಬ್ದಗಳಿವೆಯಂತೆ! 


ಮನೆಯಲ್ಲೂ ಇಂಗ್ಲಿಷ್‌ ಮಾತನಾಡುವ ಈ ಕುಟುಂಬದ ಸದಸ್ಯರ 
ಹಸರುಗಳನ್ನು ಗಮನಿಸಿದರೆ ಇದಕ್ಕಿಂತ ದೊಡ್ಡ ಆತ್ಮದ್ರೋಹ ಇನ್ನೊ oui 
ನಾಧ್ಯವಲ್ಲ ಎನ್ನಿ ಸದಿರಲಾರದು. ಗ ಇಂತಹ ಆತ್ಸದ್ರೋಹಿ ಮಾತುಗುರಿಕೆಗೆ 
ಸ್ರೇರಣೆ pp ಲಾಬಿಯ ಪೂರ್ಮಾಪರಗಳು ಈಗ ಎಲ್ಲರಿಗೂ 
| ತ್ರಿರುವಂತಹವೇ ಆಗಿವೆ! ಹೇಗಿದ್ದರೂ ನಮ್ಮ ) ಸರ್ವೋಚ್ಚ ನ್ಯಾ ಯಾಲಯದ 
ಗಕಾರ ಇದೆಲ್ಲ ಅವರವರ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ವಿಷಯ! 
ನಾನು ಕುಟುಂಬದ ಹಿರಿಯರಾದ ನನ್ನ ಗೆಳೆಯ ಮೂರ್ತಿಯವರನ್ನು ಇದೆಲ್ಲ 
ಏನು? ಎಂದು ಕೇಳಿದರೆ ಅವರು "ಈಗ ಸಮೃದೇನೂ ನಡೆಯುವುದಿಲ್ಲ ಸ ಸಾಮಿ! 
ನಂದು ಕೈಯಾಡಿಸುತ್ತಾರೆ! ಇ ಇದು ಇಂದಿನ ಕನ್ನಡಿ ಡಿಗರ ಕರ್ಮ ಕಥೆ! -ಡಿಎಸೆನ್‌ 


ಮೂಲಕ ಕಲಿಸುವ ಯಾವುದೇ ತರಗತಿಗಳಿಲ್ಲಿಯೂ ನಮ್ಮ 
ಬಹುಭಾಷಿಕ ಪರಿಸರದ ತಿಳಿವು ಮತ್ತು ಸಾಂಸ್ಕೃತಿಕ ವಿವೇಕಕ್ಕೆ 


೧೧ 


ನಾಡಭಾಷೆಯಲ್ಲಿನ ಏಕರೂಪದ ಶಿಕ್ಷಣವೇ ಪರಿಹಾರ 


೧. ನಮ್ಮ ನಾಡ ಭಾಷೆ ಕನ್ನಡ. ನಮ್ಮ ಮಾತೃಭಾಷೆ 
ಕನ್ನಡ. ಅದುದರಿಂದ, ನಮ್ಮ ಮಕ್ಕಳಿಗೆ 'ಶಾಲಾ 'ಶಿಕ್ಷಣ 
ಮಾಧ್ಯಮ ಕನ್ನ ಡದಲ್ಲೇ ಇರಬೇಕು. 

೨ ನಮ್ಮ ಮಕ್ಕಳು ಶಾಲಾ ಶಿಕ್ಷಣವನ್ನು ಇಂಗ್ಲಿಷ್‌ 
P ಮಾಧ್ಯಮದಲ್ಲಿ ಪಡೆದರು. ಕಾರಣಗಳು: ನಮ್ಮ ಮಕ್ಕಳನ್ನು 
'ಶಾಲಗೆ ಸೇರಿಸಬೇಕಾಗಿ ಬಂದಾಗ, ನಾನು ಒಂದೆರಡು 
NL ೫ ಕನ್ನಡ ಮತ್ತು ಇಂಗ್ಲಿಷ್‌ ಕಾನ್ನೆಂಟ್‌ಗಳನ್ನು ನೋಡಿ ಬಂದೆ. 
ಕನ್ನಡ ಮತ್ತು ಇಂಗ್ಲಿಷ್‌ 'ಮಾಧ್ದಮದ ಶಾಲೆಗಳ ನಡುವೆ a ತಾರತಮ್ಮ 
ಅಗಾಧವಾಗಿತ್ತು ನಮ್ಮ ಬಾಲ್ಯದಲ್ಲಿ ನಾವು ಕಲಿಯುವಾಗ ಹೀಗಿರಲಿಲ್ಲ. ಜೊತೆಗೆ, 
"ನನ್ನ ಪತಿ ಬಾಲ್ಕದಲ್ಲಿ, "ಹಳ್ಳಿಯಲ್ಲಿ ಅನುಭವಿಸಿದ ಅಸ ಸ್ಪಶ್ಯತೆಯ ಅವಮಾನಗಳು 
ನನ್ನನ್ನು ಬೆಚ್ಚಿಬೀಳಿಸಿದ್ದವು. "ಅದನ್ನು ಸ್ವಲಮಟ್ಟಿಗಾದರಿ. ಅವರು ಶಿಕ್ಷಣ ಮತ್ತು 
ಉಡ್ಫೋಗದಿಂದ ಮೀರಲು ನಾಧ್ರವಾಗಿತ್ತು ಕನ್ನಡ ಮಾಧ್ಯಮದ ' ಶಾಲೆಗಳ 
ಸ್ಥಿತಿಯಿಂದಾಗಿ. ಮಕ್ಕಳಿಗೆ ಉನ್ನತ ಶಿಕ್ಷಣ ಸಾಧ್ಯವಾಗದೆ. ಎಲ್ಲಿ "ಮಕ್ಕಳ ಭವಿಷ್ಯಕ್ಕೆ 
ತೊಂದರೆಯಾಗುವುದೊ ಎಂಬ ಅತಂಕದಿಂದ ಮತ್ತು ಮಕ್ಕಳಿಗೆ ಮನೆಯಲ್ಲಿ 
ಸಮರ್ಥವಾಗಿ ಕನ್ನಡ ಕಲಿಸಬಲ್ಲೆನೆಂಬ, ಕನ್ನಡ ಮನಸ್ಸು ರೂಪಿಸಬಲ್ಲೆ ಎಂಬ 
ಆತ್ಮವಿಶ್ವಾಸದಿಂದ ಇಂಗ್ಲಿಷ್‌ ಮಾಧ್ಯಮಕ್ಕೆ ಸೇರಿಸಿದೆವು 

೩. ಇದಕ್ಕೆ ಸಂಬಂಧಿಸಿದ ಕಾನೂನು ತೊಡಕುಗಳು ಏನಿರುವವೊ ನಾನರಿಯೆ. 
ಒಬ್ಬ ಕನ್ನಡಿಗಳಾಗಿ ನನಗೆ ಅನ್ನಿಸುವುದು, ಕನಿಷ್ಪ ಹತ್ತನೇ ತರಗತಿಯವರೆಗಾದರೂ 
ಎಲ್ಲಾ ಮಕ್ಕಳಿಗೂ ನಾಡಭಾಷೆಯಲ್ಲಿ ಕಡ್ಡಾಯ, ಏಕರೂಪದ ಶಿಕ್ಷಣ 
ದೊರಕುವಂತಾಗಬೇಕು. ಉಳ್ಳವರು, ಇಲ್ಲದವರು ಎಲ್ಲರ ಮಕ್ಕಳು ಒಂದೇ ಶಾಲೆಯಲ್ಲಿ 
ಕಲಿಯುವಂತಿರಬೇಕು. ಇದಕ್ಕೆ ಬೇಕಿರುವುದು ಇಚ್ಛಾಶಕ್ತಿ ಈ ಇಚ್ಛಾಶಕ್ತಿ, ಸರ್ಕಾರಗಳು, 
ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ಜನತೆಯಲ್ಲಿ ಮೂಡಿಸುವಂತಹ 
ಜನಾಂದೋಲನವನ್ನು ಸಮರ್ಥವಾಗಿ ರೂಪಿಸಬೇಕು. 

-ಮಲ್ಲಿಕಾ ಬಸವರಾಜು, ಸಾಮಾಜಿಕ ಕಾರ್ಯಕರ್ತರು, ತುಮಕೂರು 


ಇನ್ನೆರಡು ಪತ್ರಗಚು 


ಕಳೆದ ಸಂಚಿಕೆಯಲ್ಲಿ ನಾಗೇಶ ಹೆಗಡೆಯವರ "ವರ್ಷದ ಹುಚ್ಚುಮಳ ಮತ್ತು 
ಗಾಂಧಿ ಮಾರ್ಗ” ಲೇಖನವು ನಮ್ಮ ಆಡಳಿತಗಾರರನ್ನ ಲ್ಲದೆ ಸಾಮಾನ್ಯ ಜನತೆಯಾದ 
ನಮ್ಮನ್ನೂ ನಮ್ಮ ಬದುಕಿನ ಮಾರ್ಗದ ಬಗ್ಗೆ ಮರು ಇವಿ ಹಚ್ಚಲು 
ಪೇ ಸೇರೇಪಿಸುವಂತಿತ್ತು ಇನ್ನು "ಧರ್ಮವಿಚಾರ 'ಪುಟ'ದಲ್ಲಿ ಸಿ ಸಿ. ಪ್ರಶಾಂತ್‌ ಅವರು 
ಪರಿಚಯಿಸಿ "ಯೂಜಿ 'ಯಪರ ವಿಚಾರಗಳು ನಿಜವಾಗಿಯೂ ನಮನ್ನು ನಾವೇ 
ಒಮ್ಮೆ ಒದರಿಕೊಂಡು ಬದುಕಿನಲ್ಲಿ ಮುಂದಿನ ಹೆಜ್ಜೆ ಇಡುವಂತೆ ಒತ್ತಾಯಿಸುತ್ತದೆ. 
ಎಂಬಿ. ರಂಗನಾಥ್‌, `ಮೈಸೂರು 
ಅಕ್ಟೋಬರ್‌ ಸಂಚಿಕೆ ಗಾಂಧಿ ಕುರಿತ ಲೇಖನಗಳನ್ನೊಳಗೊಂಡಿದ್ದು ಅಪಪೆಿಸಿತು. 
ಮುಖೈವಾಗಿ ಡಿ.ಎಸ್‌. ನಾಗಭೂಷಣವರ "ಗಾಂಧಿ ಕಥನ" ದಿಂದ ಆಯ್ತ "ಬಶಾಂತಿಯ 
ನಂತರ ಮತ್ತೆ ದೇಶ ಪರ್ಯಟನೆ” ಹೆಚ್ಚು ಇಷ್ಟವಾಯಿತು. ಸುದ್ದಿ ಮಾಧ್ಯಮಗಳು 
ಇಲ್ಲವೇ ಇಲ್ಲವೆನಿಸುವಷ್ಪು ಕನಿಷ್ಠವಾಗಿದ್ದ ಆ ಕಾಲದಲ್ಲಿ ಗಾಂಧಿ ಹೋದಲ್ಲೆಲ್ಲ ಸೇರುತಿದ್ದ 
ಜನಸಾಗರ, ದೇಶದ ಒಳೆಗೆ ಮಾತ್ರವಲ್ಲದೆ ಹೊರಗೂ ಕೂಡ ಕಂಡುಬರುತ್ತಿದ್ದ ಅವರ 
ಬಗೆಗಿನ ಆಕರ್ಷಣೆ, ಗೌರವಾದರಗಳು 'ಹೇಗೆ ಸಾಧ್ಯವಾಯಿತೆಂದು ಅಚ್ಚರಿ ಹುಟ್ಟಿಸುತ್ತದೆ. 
ಇನ್ನು ಸಂದೀಪ್‌ ಪಾಂಡೆಯವರ ಲೇಖನದಲ್ಲಿ ದೇಶದ ಜವಳಿ, ಬಃ 
ಉದ್ಯಮ ಮತ್ತು ಪಾರ್ಲೆ ಕಂಪನಿಗಳು ನಷ್ಟದಲ್ಲಿರುವ ವಿಚಾರ ಪ್ರಸ್ತಾಪ 
ಇದಕ್ಕೆ ಕಾರಣ ಮಾರುಕಟ್ಟೆಯ ಮಿತಿಯನ್ನು ಮೀರಿದ ಉತ್ಪಾದನೆಯ pre: 
ಗ್ರಾಹಕರ ಆಸಕ್ತಿ, ಅಬಿರುಚಿಗಳೂ ಕಾರಣವಾಗಿರಬಹುಮೆ; ಕರ್ನಾಟಕದ 
ಹೆಚ್‌.ಎಮ್‌.ಟಿ. "ಗಡಿಯಾರಗಳು, ಇಳಕಲ್‌, ಮೊಳಕಾಲ್ಲೂರು ಸೀರೆಗಳ ಪಾಡು 
ಎಲ್ಲರಿಗೂ ಗೊತ್ತಿದೆ. ಹೆಚ್ಚುತ್ತಿರುವ ಜೀವನವೆಚ್ಚ ಮತ್ತು ಹೆಚ್ಚಸಲೇಬೇಕಿರುವ 
ಸಂಬಳಿಗಳಿಂದಾಗಿ ಉದ್ಧಮಗಳು ನಪ್ಪಕ್ಷೆ 1 ಗುರಿಯಾಗುತ್ತವೆ. ಕೈಗಾರಿಕಾ ಉತ್ಪನ್ನಗಳನ್ನು 
ಬಳಸದಿರುವುದು ಪರಿಹಾರವೆ? ಇದು ಇನ್ನಷ್ಟು ಉದ್ಯಮಗಳ ಅವನತಿಗೆ. ಆ 
RR ನಿರುದ್ಯೋಗಕ್ಕೆ ಕಾರಣವಾಗುವುದಿಲ್ಲವೆ? ಎಂಬ ಪ್ರಶ್ನೆಗಳಿವೆಯಾದರೂ 
ನನ್ನೂ Ae ತೀರ್ಮಾನಕ್ಕೂ ಬರಲು ಸಾಧ್ಯವಿಲ. 
ಎನ್‌. ಎಮ್‌ ಮ್‌. ಕುಲಕರ್ಣಿ, ಹೆಗ್ಗೋಡು 


ಪಾಲನಾಥ್‌ ಅವರ ನಿಧನಕ್ಕೆ "ಹೊಳ" 
ಪಗಳಿನ್ನು | ವೈಕ್ತಷಡಿಸುತ್ತದೆ-ಸ ಲ 


ಸ್ಯಟ್ರಹೋನ್‌ ಕ Uy ಕದಿ in 


'ಧುನುಷ್ಯ ತನ್ನ (ವ್ರ 


§4 


ಹೊಸ ಮಮಪಷ್ಯ/ ನವೆಂಬರ್‌/೨೦೧೯ 


ಕೆಲ ಅಡಿ ಸಣ್ಣ ಕಥೆದಚು 


೧. ರಾಜ ಮತ್ತು ಮುದುಕಿ 


ಅವಳ ಬೆನ್ನು ಬಗ್ಗಿ ಹೋಗಿದ್ದಿತು. 
ಆದರೂ ಆ ಮುದುಕಿ ತನ್ನ ಕೈಗಳಲ್ಲಿ 
ಕಸುವು ತುಂಬಿಕೊಂಡು ದೋಟಿಯಿಂದ 
ಮರದ ಕೊಂಬೆಯಲ್ಲಿ ಜೋತಾಡುತ್ತಿದ್ದ 
ಎರಡು ಸೀಬೆ ಹಣ್ಣುಗಳನ್ನು ಕೀಳಲು 
ಪ್ರಯತ್ನಿಸುತ್ತಿದ್ದಳು. ಸೀಬೇ ಹಣ್ಣುಗಳೋ 
ರೆಂಬೆಗೇ ಆತುಕೊಂಡು ಒಲ್ಲೆ, 
ಬರಲೊಲ್ಲೆ ಅನ್ನುತ್ತಿದ್ದವು. 
ಚರಪರ ಚರಪರ ಸದ್ದಾಯಿತು. ಈ 
ಕಗ್ಗಾಡಿನಲ್ಲಿ ಈಟೊತ್ತಿನಲ್ಲಿ ಯಾರಪ್ಪಾ 
ಎಂದು ಮುದುಕಿ ಕಣ್ಣನ್ನು ಹಿಗ್ಗಿಸಿ 
ನೋಡಿದಳು. ತಲೆಯ ಮೇಲೊಂದು 
ಫಳಫಳ ಎನ್ನುವ ಬಟ್ಟಲನ್ನು ಕವುಚಿ 
ಹಾಕಿಕೊಂಡು ಎದೆಗೆ ಅರಶಿನ ಬಣ್ಣದ 
ತಗಡನ್ನು ಸುತ್ತಿಕೊಂಡಿರುವ ಕಟ್ಟು 
ಮಸ್ತಾದ ಮನುಷ್ಯನೊಬ್ಬ ನಡೆದುಕೊಂಡು ಇವಳತ್ತಲೇ ಬರುವುದು ಕಾಣಿಸಿತು. 
ಆ ವ್ಯಕ್ತಿ ಮುದುಕಿಯ ಹತ್ತಿರ ಬಂದು. "ಅಜ್ಜಿ... ಕುಡಿಯಲು ನೀರು ಇದೆಯೇ?” 
ಎಂದು ಕೇಳಿದ. ಅಜ್ಜಿ ಅಲ್ಲೇ ಹರಿಯುತ್ತಿದ್ದ ಸಣ್ಣ ತೊರೆಯತ್ತ ಕೈದೋರಿದಳು. 
ನೀರು ಕುಡಿದು ಸುಧಾರಿಸಿಕೊಂಡ ಆ ಮನುಷ್ಯನಿಗೆ ಕಾಡಿನಲ್ಲಿ ದಾರಿ ತಪ್ಪಿತು. 
ನನ್ನ ಪರಿವಾರದವರು ಇಲ್ಲೇ ಎಲ್ಲೋ ಇರುವರು, ಹುಡುಕಿಕೊಂಡು ಬರಬಹುದು 
ಎಂದು ಹೇಳಿ ನೆಲಕ್ಕೆ ಒರಗಿದ್ದ ಒಂದು ಮರದ ಬೊಡ್ಡೆಯ ಮೇಲೆ ಕೂತ. 
"ಇದೇನಿದು ತಲೆಯ ಮೇಲೆ ಬಟ್ಟಲು ಕವುಚಿಕೊಂಡಿರುವೆಯಲ್ಲ? ಇದೇನಿದು 
ತಗಡು ಎದೆಗೆ ಕಟ್ಟಿಕೊಂಡಿರುವೆಯಲ್ಲ..?' ಎ೦ದು ಮುದುಕಿ ಕೇಳಿದಳು. ಆ ಮನುಷ್ಯ 
ನಕ್ಕು "ಅದು ಕಿರೀಟ, ಇದು ಕವಚ' ಎಂದು ವಿವರಿಸಿದ. "ಯಾರಪ್ಪ ನೀನು? ಹೆಸರೇನು?” 
ಎಂದು ಕೇಳಲು ಆತ ತಾನು ಈ ಸೀಮೆಯ ರಾಜ ಎಂದು ಹೇಳಿದ. ತನ್ನ 
ಅರಮನೆ ಸೈನ್ಯ ಸಂಪತ್ತು ಇತ್ಯಾದಿ...ಇತ್ಯಾದಿಗಳ ಬಗ್ಗೆ ಸಣ್ಣ ವಿವರಣೆ ಕೊಟ್ಟ. 
ಮುದುಕಿಗೆ ಅವನು ಹೇಳಿದ್ದು ಒಂದೂ ತಲೆಗೆ ಹೋದಂತೆ ಕಾಣಲಿಲ್ಲ. ಅದರ 
ಬಗ್ಗೆ ಹೆಚ್ಚು ಆಸಕ್ತಿ ತೋರದೆ "ಮದುವೆ ಆಗಿದೆಯೇ? ಮಕ್ಕಳು ಎಷ್ಟು? ಹೊಟ್ಟೆ 
ಹೊರೆಯಲು ಏನು ಮಾಡುತ್ತೀಯಾ?” ಎಂದು ಕೇಳಿದಳು. ರಾಜ ಪಜೆಗಳ ಪರಿಪಾಲನೆ 
ತನ್ನ ಕೆಲಸ ಎಂದ. "ಕೈಕಾಲು ಇರುವ ಮನುಷ್ಯರು ಗೇದು ತಿಂದು ಸಾಯುವರು 
ಅಂದುಕೊಂಡಿದ್ದೆ, ಅವರನ್ನು ನೋಡಿಕೊಳ್ಳಲು ಈ ವ್ಯವಸ್ಥೆ ಇದೆ ಎನ್ನುವುದು 
ನನಗೆ ಗೊತ್ತೇ ಇಲ್ಲಾ... ಈ ಹಣ್ಣಿನ ಮರಗಳು, ಹರಿಯುವ ಹಳ್ಳ-ಕೊಳ್ಳ ಸಣ್ಣ 
ಗುಡಿಸಲು, ಇಷ್ಟೇ ಗೊತ್ತಿರುವುದು” ಎಂದಳು. ಒಬ್ಬ ಮಗನಿರುವನೆಂದೂ ಕಲ್ಲು 
ಕೆತ್ತುವ ಕೆಲಸ ಮಾಡಿ ಭತ್ತ ಎಣ್ಣೆ ಉಪ್ಪು ಹುಣಿಸೆಹಣ್ಣು ಸಂಜೆಗೆ ಮನೆಗೆ ತರುವನೆಂದೂ 
ಹೇಳಿದಳು. 
"ತಿನ್ನಲು ಏನಾದರೂ ಇದೆಯೇ?” ಎಂದು ರಾಜ ಕೇಳಲು ದೋಟಿಯನ್ನು 
ನೀಡಿ "ತುಸು ಹಳದಿಗೆ ತಿರುಗಿರುವ ಆ ಹಣ್ಣುಗಳರಡನ್ನು ಬೀಳಿಸು' ಎಂದಳು. 
ನೆಲ ಬಗೆದು ಸಣ್ಣಪುಟ್ಟ ಗೆಡ್ಡೆಗಳನ್ನು ತೆಗೆದು ನೀರಿನಲ್ಲಿ ತೊಳೆದು ನೀಡಿದಳು. 
ಗಂಜಿ ಬೇಯಿಸಲು ಕಾಳುಕಡ್ಡಿ ಇಲ್ಲ. ಎಂದು ಒಂದಿಷ್ಟು ಹಸಿರೆಲೆಗಳನ್ನು ಆರಿಸಿ 
ತಂದು ಬೇಯಿಸಿ ತಾನೂ ತಿಂದು ಅವನಿಗೂ ನೀಡಿದಳು. 
ಅಷ್ಟರಲ್ಲಿ ರಾಜನ ಪರಿವಾರ ಅವನನ್ನು ಹುಡುಕಿಕೊಂಡು ಬಂದಿತು. ಇಷ್ಟೆಲ್ಲಾ 
ಉಪಚರಿಸಿದ ಮುದುಕಿಗೆ ಏನಾದರೂ ನೀಡಲು ರಾಜನಿಗೆ ಮನಸಿದ್ದರೂ ಮುದುಕಿಗೆ 
ಉಪಯೋಗವಾಗಬಹುದಾದ ಯಾವ ವಸ್ತುವೂ ಸದ್ಯ ಅವನ ಬಳಿ ಇರಲಿಲ್ಲ. 
"ಮತ್ತೆ ಎಂದಾದರೂ ಬಂದು ನೀಡುವೆ- ಕಾಣುವೆ' ಎಂದಾತ ಹೇಳಲು ಮುದುಕಿ 
ಖಡಕ್ಕಾಗಿ "ಈ ಸಲವೇನೋ ಹಳ್ಳದಲ್ಲಿ ನೀರಿತ್ತು, ಮರದಲ್ಲಿ ಹಣ್ಣಿತ್ತು ಗಡ್ಡೆ ಗೆಣಸು 
ಸಿಕ್ಕಿತು. ಸದಾಕಾಲ ಸಿಗುವುದಿಲ್ಲ ಹಾಗಾಗಿ ದಾರಿ ತಪ್ಪಬೇಡ, ಬರುವುದೂ ಬೇಡ' 
ಎಂದು ಹೇಳಿ ಅವನನ್ನು ಬೀಳ್ಕೂಟ್ಟಳು. 


೧೨ 


-—ಸವಿತಾ ನಾಗಭೂಷಣ 


pe 


ಚಿತ್ರಗಳು : ಬಿ.ಜಿ. ಗುಜ್ಞಾರಪ 


೨. ಬರವಣಿಗೆ 


ಬುಟ್ಟ ಹೆಣೆಯುತ್ತಾ ಕೂತಿದ್ದ 
ಗಂಗಣ್ಣ ಬೀಡಿ ಸೇದುತ್ತಾ ಕೂತ 
ತನ್ನ ತಂದೆ ನಿಂಗಣ್ಣನಿಗೆ ಆಚೆ ಮನೆ 
ತಮ್ಮಣ್ಣನ ಮಗ ಚಿಕ್ಕಣ್ಣನ ಪಟ 
ಪೇಪರಿನಲ್ಲಿ ಬಂದಿರುವುದನ್ನು 
ಹೇಳಿದನು. 
ಭಾಳ ಭಾಳ ಓದಿ ಭಾಳ ಭಾಳ 
ಬರೆದವನಂತೆ. ಪರದೇಸಕ್ಕೂ 
ವಿವರಾನ ಹತ್ತಿ ಹೋಗಿ 
ಅದೆಂತದೋ ತಕ್ಕಂಡವನಂತೆ ಎಷ್ಟು Fl 
ದಪ್ಪ ಎತ್ತರ ಆಗಿಬಿಟ್ಟವನೆ, ಫಳಫಳ ಬೆಳ್ಳಗೆ ಹೊಳಿತಾವನೆ ಗುರ್ತ ಸಿಗವಲ್ಲು 
ಎಂದನು. ಹೋಟ್ಲು ತಾವ ಅದೇ ಮಾತು... ಎಂದನು. ಚಿಕ್ಕೊನಿದ್ದಾಗ ನೀರಿಗೆ 
ಬೀಳಕ್ಕೆ ಭಾಳ ಹೆದರ್ಕೆ, ನಾನೇ... ತಳ್ಳುದ್ರೆ ಹೆದ್ರಿ ಹೆದ್ರಿ ಬೀಳೋನು... ನಾನೆ 
ನೀರ್ನಲ್ಲಿ ಕೈಕಾಲು ಬಡಿಯೋದ ಕಲ್ಲಿದ್ದು ಎಂದು ನಗೆಯಾಡಿದನು. ದೊಡ್ಡ ಮನುಸ್ಯ 
ಆಗವನೇ... ಕರುಸ್ತಾರಂತೆ, ಸಮ್ಮಾನ ಮಾಡ್ತಾರಂತೆ... ಬಂದಾಗ ಮಾತಾಡುಸ್ಟೀನೀ 
ಗುರ್ತಾ ಹಿಡಿತಾನಾ ನೋಡಬೇಕು ಎಂದನು. 
ನಿಂಗಣ್ಣ ಮತ್ತೊಂದು ಬೀಡಿ ಹಚ್ಚುತ್ತಾ... "ಏನೋ ಮುಖ ನೆಪಿಗೆ ಬರವಮಲ್ಲು.. 
ಭಾಳಾ ದಿನಾತು, ಅದೇನು ಭಾಳಾ ಭಾಳಾ ಅಂದ್ರ ರಾಮಾಯ್ದ ಮಾಭಾರತಕ್ಕಿಂತ 
ದೊಡ್ಡ್‌ ಬರದಾನಾ?' ಎಂದು ಬೆರಗಿನಿಂದ ಕೇಳಿದನು. 


ಹ. ಹುಲಿ 


ಅದೊಂದು ಚಂದದ ಪಟ್ಟಿ ಹುಲಿ. 
ವಿಸ ಅದರ ಅಮ್ಮ ಹಾಲೂಡಿ ಉಕ್ಕುಕ್ಕಿ ಬಂದ 
ಪ್ರೀತಿಯಿಂದ ನೆಕ್ಕಿ ನೆಕ್ಕಿ ಆಟ ಪಾಠ ಕಲಿಸಿ 
ಬೇಟೆ ಆಡುವುದನ್ನೂ ಕಲಿಸಿ, ಸದಾ 
ಗ ಎಚ್ಚರದಿಂದ. ಹೇಗೆ ಇರಬೇಕು 
ಎಂಬುದನ್ನೂ ತೋರಿಸಿ, ಈಗ ದೊಡ್ಡ 
ಆಗಿರುವೆ, ಹೋಗು ರಾಣಿಯಂತೆ 
ಬದುಕುಮಾಡು ಎಂದು ಹೇಳಿ ಮಗಳನ್ನು 
ದಟ್ಟ ಕಾಡಿನಲ್ಲಿ ತೊರೆದು ಹೋಯಿತು. 
ಈ ದಿನಗಳಲ್ಲಿ ಯಾವುದೋ ವಿಚಿತ್ರ ವಾಸನೆ, ತನ್ನ ಎಡಬಿಡದೆ ಹಿಂಬಾಲಿಸುತ್ತಿದೆ... 
ಸಣ್ಣ ಸಪ್ಪಳ, ಯಾವುದೋ ಕಣ್ಣು ತನ್ನನ್ನು ಸತತವಾಗಿ ಗಮನಿಸುತ್ತಿದೆ ಎಂದು 
ಹುಲಿಗೆ ಭಾಸವಾಗುತ್ತಿತ್ತು. 
ಯಾವುದೋ ಒಂದು ಆಕಾರ, ಅದರ ಹೆಗಲಲ್ಲಿ ಬಗಲಲ್ಲಿ ಏನೇನೋ 
ನೇತಾಡಿಕೊಂಡು ಇರುವುದನ್ನು ಅದರ ಗುರಿ ತಾನೇ ಆಗಿರುವುದನ್ನೂ ಕಂಡುಕೊಂಡಿತು. 
ಆಗಾಗ ಜಾಗ ಬದಲಿಸುವುದು, ಸದಾ ಪೊದೆಯ ಮರೆಯಲ್ಲಿ ಅಡಗಿಕೂರುವುದು 
ಎಲ್ಲಾ ಮಾಡತೊಡಗಿತು. ನೀರು ಕುಡಿಯಲು ಹಳ್ಳದ ಬಳಿ ಹೋಗುವಾಗ ಹತ್ತು 
ಸಲ ಸುತ್ತಲೂ ಕಣ್ಣಾಡಿಸುತ್ತಿತ್ತು ಅದೊಂದು ತರಹ ವಿಚಿತ್ರ ವಾಸನೆ! ಅದು ಕೇಡು 
ಉಂಟು ಮಾಡುವ ವಾಸನೆ ಎಂದು ಅದರ ಅಮ್ಮ ಮಗುವಾಗಿದ್ದಾಗ ಓಡಿಸಿಕೊಂಡು 
ಹೋದದ್ದು ನೆನಪಾಗಿ ಆ ವಾಸನೆ ಮೂಗಿಗೆ ಮುಟ್ಟಿದ ಕೂಡಲೆ ನಡುಗಿ ಹೋಗುತ್ತಿತ್ತು. 


ಸಣ್ಣಗೆ ಹಳ್ಳ ಹರಿಯುವ ಸದ್ದು..ಬಂಡೆಯ ಮೇಲೆ ಮೈಚಾಚಿ ಮಲಗಿ 
ಕನಸು ಕಾಣುತ್ತಿತ್ತು. ಅಲ್ಲೇ ಹಲ್ಲು ಮೇಯುತ್ತಿದ್ದ ಜಿಂಕೆಗಳು ಇದ್ದಕ್ಕಿದ್ದಂತೆ ಹಿಂದೆ 
ಸರಿಯುವುದು ಕಾಣಿಸಿತು. ಹಕ್ಕಿಯೊಂದು ವಿಕಾರವಾಗಿ ಕೂಗಿತು. ಮಂಗವೊಂದು 
ಛಂಗನೆ ನೆಗೆದಾಡಿ ಮರವನೇರಿತು. 
ಚಿತ್ರ ವಾಸನೆ! ಅತಿ ಕೂರ ವಿಚಿತ್ರ ವಾಸನೆ! ಏನೋ ಚುಚ್ಚಿದಂತಹ ಅನುಭವ! 
ಏನಾಯಿತು? ನೆನಪಿಗೆ ಬರಲೊಲ್ಲದು. ಎಚ್ಚರವಾದಾಗ ವಿಚಿತ್ರ ವಾಸನೆಯ ಮಂದಿ 
ಹತ್ತಿರವೇ ಗುಂಪುಗುಂಪಾಗಿ ಸುತ್ತುವರೆದಿದ್ದರು. ವಿಚಿತ್ರವಾಗಿ ಸದ್ದು ಮಾಡುತ್ತಿದ್ದರು. 


ಹೊಸ ಮಮಸಷ್ಯ/ ನವೆಂಬರ್‌ /೨೦೧೯ 


ಆಗಾಗ ಪಕಪಕ ಬೆಳಕು ಮುಖದ ಮೇಲೆ ಬಿದ್ದು ಹುಲಿ ಕಣ್ಣು ಚುಚ್ಚುತ್ತಿತ್ತು- ಮುಚ್ಚುತ್ತಿತ್ತು. 
ನೆರೆದ ಮಂದಿಯನ್ನು ಮುಟ್ಟಲಾಗದಂತೆ ಸುತ್ತಲೂ ಏನೋ ನೆಟ್ಟಿದ್ದರು. ಸಟ್ಟದ್ದರು. 

ಒಂದು ಚಣ ಅಮ್ಮನನ್ನೂ ಹಚ್ಚ ಹಸಿರು ಕಾಡನ್ನೂ ಚಂದದ ಪಟ್ಟಿ ಹುಲಿ 
ಕೊನೆಯ ಬಾರಿಗೆ ಹ ನ 


೪. ಹಳೆಯ ಕೊಡ 


ಮುತ್ತಜ್ಜಿಯ, ಅಜ್ಜಿಯ ಕೈ 
ಬದಲಾಯಿಸಿ ಅಮ್ಮನ ತನಕ Ns 
ಕಬ್ಬಿಣ ಹಿತ್ತಾಳಿ ತಾಮದ ಕಾವಲಿ, ಚರಿಗೆ, 
ಮರಿಗೆ ಕೊಡ ತಟ್ಟೆ ಲೋಟ ಎಲ್ಲಾ 
ಅಟ್ಟದಿಂದ ಕೆಳಗಿಳಿಸಿ ಗುಜರಿ ಸಾಬಣ್ಣನ 
ಮುಂದೆ ಗುಡ್ಡೆ ಹಾಕಿ ಎಷ್ಟಾಗುತ್ತೆ ಹೇಳು 
ಅಂದೆ. ಸಾಬಣ್ಣ ವಿಳ 
ಊರಗಲವಾಯಿತು, ಇನ್ನೂ ಏನಾರ 
ಮಡಗಿದೀರಾ ನೋಡಿ ಅಂದ. 


ನೆಗ್ಗಿದ ಪುಟ್ಟ ಕೊಡದತ್ತ ಕೈದೋರಿ "ನಾನು 
ಸಣ್ಣಾಕಿ ಇದ್ದಾಗ ಬಾವಿಯಿಂದ ನೀರೆಳಿದು 
ಮನೆಮಂದಿಗೆ ಸಿಹಿನೀರು ಉಣಿಸಿ 
ತಣಿಸಿದ ಕೊಡ' ನಿಡುಸುಯ್ದಳು. ನೆಗ್ಗಿದೆ ಬಗ್ಗಿದೆ ಸೊಟ್ಟಗಾಗಿದೆ. ನನ್ನದೇ 
ಪರಾಕ್ರಮ ಎಂದು ಹಳೆಯ ನೆನಪಲ್ಲಿ ಇಂದಳು. 


ಸಾಬಣ್ಣ ಮಿಕ್ಕವನೆಲ್ಲಾ ಗುಡ್ಡೆಯಾಗಿಸಿ ಇಂತಿಷ್ಟು ಎಂದು ಬೆಲೆ ಕಟ್ಟಿದ. ಕೊಡವ 
ತಟ್ಟಿ ಮುಟ್ಟಿ ಎತ್ತಿ ಮೇಲೆಸೆ ದು ಹಿಡಿದು ಕೊಡದ ಬಾಯೊಳಗೆ ಹಣಿಕಿ ಇಣುಕಿ 
ನೋಡಿ ಮತ್ತೆ ಅಮ್ಮನ ನೋಡುತ್ತಾ ಒಂದು ಸಣ್ಣ ತೂತ ಇದೆ. ಬೆಸಿಗೆ ಹಾಕಿ 
ಆಚೇಚೆ ಬಡಿದು ಫಳಫಳ ಮಾಡಿಕೊಡುವೆ...ಸಂತೋಷವಾ ಎಂದು ಕೇಳಿದ. 


ನಾನು ಅಮ್ಮನ ಮುಖ ನೋಡಿದೆ. 
ಅಮ್ಮ ಕಣ್ಣಲ್ಲೇ ನೀರು ತುಂಬಿಕೊಂಡಳು. 


೫. ಬಾಂಧವ್ಯ 


ಶಶಾಂಕ ದಿನಾಲು ಮನೆಯಿಂದ 
ಕಛೇರಿಗೆ ಹೊರಡುವುದು ಬೆಳಿಗ್ಗೆ 
ಎಂಟೂವರೆಗೆ. ಮಡಿವಾಳ ಮೇಲು _ 
ಸೇತುವೆ ಬಳಿ ಬಂದಾಗ ಸರಿಸುಮಾರು ' 
ಸಿಗ್ನಲ್‌ ಬೀಳುತ್ತದೆ. ಅದೇ ಆ ಮುದುಕಿ 
ಕಾರಿನ ಬಳಿ ಬಂದು ಟಕ್‌ ಟಕ್‌ ಟಕ್‌ 
ಎಂದು ಮೂರು ಸಲ ಕಿಟಕಿ ಗಾಜು 
ಕುಟುತ್ತಾಳೆ. ಶಶಾಂಕ ಐದು ರೂಪಾಯಿಯ 
ನಾಣ್ಯ ನೀಡುತ್ತಾನೆ. ಅವಳು. ನಮಸ್ಕಾರ 
ಮಾಡಿ ಜಾಗ ಖಾಲಿ ಮಾಡುತ್ತಾಳೆ. ಆ 
ಮುದುಕಿಗೆ ಏನಿಲ್ಲ ಅಂದರೂ ಎಂಭತ್ತರ 


ಮೇಲಾಗಿದೆ ಎಂದು ಅವನಿಗೆ ಅನಿಸಿದೆ. ತಟ್ಟಾಡುತ್ತಾ ಓಡಾಡುವ ಅವಳ ಬಗ್ಗೆ 


ಅರಿಯುವ ಕುತೂಹಲ ಕೂಡ ಇದೆ. ಕಾರು ನಿಲ್ಲಿಸಿ ಕೇಳಬೇಕು ಅಂದುಕೊಳ್ಳುತ್ತಲೇ 
ನಾಲ್ಕೈದು ವರುಷಗಳೇ ಕಳೆದಿವೆ. ಒಮ್ಮೊಮ್ಮೆ ಮನೆಯಿಂದ ಹೊರಡುವುದು ತಡವಾಗಿ 
ಆಕೆ ಸಿಗದಿದ್ದಾಗ ಹಿಂದಿನ ದಿನದ ಬಾಕಿ ಸೇರಿಸಿ ಕೊಡುವುದೂ ಇದೆ. 

ಸರಿಯಾಗಿ ಎಂಟೂವರೆಗೆ ಮನೆಯಿಂದ ಹೊರಡುವುದು.... ಆ ಸಮಯದಲ್ಲಿ 
ಮನೆಮಂದಿ ಏನಾದರೂ ಕೆಲಸ ಹೇಳಿದರೆ ಆ ಮುದುಕಿ ಕಾಯುತ್ತ ಇರುತ್ತಾಳೆ, 
ಈಗ ಆಗಲ್ಲ ಎಂದು ಹೇಳಿ ಸಿಡಿಮಿಡಿಗೊಳ್ಳುವುದು, ಇವೆಲ್ಲ ಶಶಾಂಕನ ಮನೆಯವರಿಗೆ 
ವಿಚಿತ್ರವೆನಿಸಿ ಆಗಾಗ ಅವರು ಮುದುಕಿಯ ವಿಷಯ ತೆಗೆದು ತಮಾಷೆ ಮಾಡಿ 
ಆಡಿಕೊಳ್ಳುವ ತನಕ ಬಂದಿದೆ. 

ಕಳೆದ ತಿಂಗಳಿನಿಂದ ಬಡ್ತಿ ಸಿಕ್ಕಿ ಶಶಾಂಕನಿಗೆ ಪಗಾರ ಹೆಚ್ಚಾದ ಮೇಲೆ 
ಅವನು ಆಕೆಗೆ ಹತ್ತು ರೂಪಾಯಿಯ "ನೋಟು ನೀಡಲು ಶುರು ಮಾಡಿದ್ದಾನೆ. 
ಓಹೋ ಮುದುಕಿಗೂ ಪ್ರೊಮೋಷನ್‌ ಎಂದು ಮಗಳು ರೇಗಿಸಿ ನಕ್ಕಿದ್ದಾಗಿದೆ. 
ನಲವತ್ತರ ಆಸುಪಾಸಿನಲ್ಲಿರುವ ಶಶಾಂಕನಿಗೆ ಯಾಕೋ ಮೊನ್ನೆ ಎದೆ ಹಿಂಡಿದಂತಾಗಿ 
ಡಾಕ್ಟರ್‌ ಹತ್ತಿರ ತಪಾಸಣೆ ಮಾಡಿಸಿದಾಗ ಒಂದಿಷ್ಟು ಪರೀಕ್ಷೆಗಳನ್ನು ಮಾಡಿ ಆರು 


ಕಾಲೆಳೆದುಕೊಂಡು ಬಂದ ಅಮ್ಮ 


೧೩ 


ವಾರ ವಿಶ್ರಾಂತಿ ತೆಗೆದುಕೊಳ್ಳಲೇಬೇಕು ಎಂದು ಸೂಚಿಸಿರುತ್ತಾರೆ. ಮಾರನೆಯ 
ದಿನದಿಂದ ಶಶಾಂಕ ಕಛೇರಿಗೆ ರಜೆ ಹಾಕಿದ್ದರೂ ಸರಿಯಾಗಿ ಎಂಟೂವರೆಗೆ ಹೊರಟು 
ಸಿಗ್ನಲ್‌ ಬಳಿ ಮುದುಕಿ ಸಿಕ್ಕಿ ಟಕ್‌ ಟಕ್‌ ಟಕ್‌ ಎಂದು ಬಾಗಿಲು ಬಡಿದಾಗ ಆಕೆಯ 
ಕೈಯಲ್ಲಿ ಐದುನೂರು ರೂಪಾಯಿಯ ನೋಟ ಇರಿಸಿ, "ನನಗೆ ಆರಾಮಿಲ್ಲ, ನಾನು 
ನಾಲ್ಕೆ 4ದು ವಾರ ಬರಲ್ಲ...ಎನಲು' ನಡುಗುವ ಕೈಯಿಂದ ಮುದುಕಿ ಅದನ್ನು 
ಫಾ ಕಣ್ಣಿಗೆ 'ಒತ್ತಿಕೊಳ್ಳುವಳು. 


ಶಶಾಂಕನಿಗೆ pe ಕಳವಳ್ನ್ನ... ಆಕೆಯನ್ನು ಮತ್ತೆ ನೋಡುವೆನೋ 
ಇಲ್ಲವೋ ಎಂದು ಅನಿಸಿ ಕಾರಿನ ಗಾಜು ಏರಿಸಿ ಕಾರನ್ನು. ತಿರುಗಿಸಿಕೊಂಡು 
ಮರಳಿದರೂ ಅದೇ ಗುಂಗಿನಲ್ಲಿ ಇರುವನು. ಇದನ್ನು ಗಮನಿಸಿದ ಶಶಾಂಕನ 
ಹೆಂಡತಿ ಯಾಕೆ ಮುದುಕಿಗೇನಾಯಿತು? ಎಂದು ಆಕೆ ಗಟ್ಟಿಮುಟ್ಟಾಗಿರುವಳು 
ಅದಲ್ಲ ವಿಷಯ, ಯಾಕೋ ಸುಸ್ತು ಎಂದು ಕ್ಷೀಣವಾದ ದನಿಯಲ್ಲಿ ಉಸುರುತ್ತಾ 
ಮಾತೆ ನುಂಗಿ ನೀರು ಕುಡಿಯುವನು. 


೬. ಕಾಂಡಾ ಭಾಷೆ ಮಾತನಾಡುವ ಕಟ್ಟಕಡೆಯ ಮನುಷ್ಯ. 


ಊಹಿಸಲೂ ಅಸಾಧ್ಯವಾದ ಕೆಟ್ಟ ಕಾಯಿಲೆಯೊಂದು ಆ ಸೀಮೆಗೆ 
ಸುನಾಮಿಯಂತೆ ಅಪ್ಪಳಿಸಿ ಎಲ್ಲರೂ 
ವದಿವಶರಾಗಿ ಅದೃಷ್ಟಮೋ 
ದುರದೃಷ್ಟವೋ ಅವನೊಬ್ಬನೇ 
ಉಳಿದುಕೊಂಡಿದ್ದನು. ಅವನು 
'ಅಮ್ಮಾ' 'ಅಕ್ಕಾ' ಎಂದು ಕರೆಯುತ್ತಾ 
ಹುಚ್ಚನಂತೆ ಅಲೆಯುತ್ತಾ ಅದೆಷ್ಟೋ 
ವರುಷಗಳು ಕಳೆದರೂ ತನ್ನವರು, 
ತನ್ನ ಭಾಷೆ ಮಾತನಾಡುವವರು 
ಸಿಗದೆ ಗರ ಬಡಿದಂತವನಾಗಿದ್ದನು. 
ಒಮ್ಮೆ ಹೀಗೆ ನದಿ ತಟದಲ್ಲಿ ನಡೆದು 
ಹೋಗುತ್ತಿರಲು ಅಡವಿಯೊಂದು 
ಎದುರಾಗಿ ಅಲ್ಲೇ ಸೊಂಪಾಗಿ 
ಬೆಳೆದಿದ್ದ ಗಿಡಗಳಿಂದ ಹಣ್ಣುಗಳನ್ನು 
ತರಿದು ತಿಂದು ತಂಪಾದ ನೀರು 
ಕುಡಿದು ದೂರದಲ್ಲಿದ್ದ ಬೆಟ್ಟದ ಸಾಲುಗಳನ್ನು ನೋಡುತ್ತಾ ನದಿಯ ತಟದಲ್ಲಿ 
ಕುಳಿತಿದ್ದನು. ಯಾವುದೋ ದನಿ! ಹತ್ತಿರ ಹತ್ತಿರ ಬಂದಂತಾಯಿತು. ಅದೆಷ್ಟೋ 
ವರುಷಗಳ ನಂತರ ಮನುಷ್ಯ ಎದುರಾಗಿದ್ದನು ! ಆಗಂತುಕರಿಬ್ದರು ಆ ಹಾದಿಯಲ್ಲಿ 
ಮಾತನಾಡುತ್ತಾ ಬರುತ್ತಿದ್ದವರು ಇವನನ್ನು ನೋಡಿ ನಿಂತು ಏನೋ ಕೇಳಿದರು. 
ಎಷ್ಟೇ ಗಮನ ಕೊಟ್ಟು ಆಲಿಸಿದರೂ ಅದಾವ ಭಾಷೆ ಎಂದು ಇವನಿಗೆ ತಿಳಿಯಲಿಲ್ಲ. 
ಅವರು ಇವನನ್ನು ಸಮೀಪಿಸಿದಂತೆ ಇವನು ಹರ್ಷದಿಂದ ಅವರನ್ನು ಕಾಂಡಾ 
ಭಾಷೆಯಲ್ಲಿ ಮಾತನಾಡಿಸಿದನು. ಅವರಿಗೆ ಏನೂ ತಿಳಿಯದೆ ಅವರ ಭಾಷೆಯಲ್ಲಿ 
ಏನೋ ಹೇಳಿದರು. ಕಾಂಡಾ ಭಾಷೆ ಮಾತನಾಡುವ ಜನರೆಲ್ಲಿ? ಆ ನನ್ನ ಕಾಂಡಾ 
ಸೀಮೆ ಎಲ್ಲಿ ಹೇಳಿ ಎಂದು ಪರಿಪರಿಯಾಗಿ ಬೇಡಿಕೊಂಡನು. ಅವರು ತಮ್ಮ 
ಭಾಷೆಯಲ್ಲಿ ಏನೆಲ್ಲಾ ಹೇಳಿ ಸಾಕಾಗಿ ಇನ್ನೂ ಕೆಲವು ಭಾಷೆಗಳಲ್ಲಿಯೂ ಮಾತನಾಡಿ 
ಇವನಿಗೆ ಮನನ ಮಾಡಲು ಅಸಮರ್ಥರಾಗಿ, ಸಾಕಾಗಿ ಏನೂ ಮಾಡಲು ತೋರದೆ 
ಅವನ ಕಣ್ಣಿನಾಳದಲಿ ಇಳಿದು ಮನದಿಂಗಿತ ಅರಿತು ಅಖ್ಯೆರಾಗಿ ಅವನ ಸನ್ನೆ 
ಭಾಷೆಗೆ ಪ್ರತಿಯಾಗಿ ನದಿಯಾಚೆಯಿದ್ದ ಬೆಟ್ಟದತ್ತ ಕೈದೋರಿದರು. ಇವನು ಜೋರಾಗಿ 
ಯಾರಲ್ಲಿ? ಯಾರಲ್ಲಿ? ಎಂದು ಕೂಗಿದನು. ರುಮು ರುಮು ಎಂದು ಬಲವಾದ 
ಗಾಳಿ ಬೀಸಿ ಅಲ್ಲಿಂದ ಇಲ್ಲಿ.. ಇಲ್ಲೀ. ಎಂಬ ಕ್ಷೀಣವಾದ ದನಿ ಕೇಳಿ ಬಂದಿತು. 
ಇವನು ಅವರಿಗೆ ಕೈ ಮುಗಿದು ನದಿ ದಾಟಿ ಬೆಟ್ಟಗಳ ಸಾಲಿನತ್ತ ನಡೆದು 
ಹೋದನು. ಕಾಂಡಾ wk ಮಾತನಾಡುವ ಕಟ್ಟ ಕಡೆಯ ಸಿ "ಈಗಲೂ 
ಅಲ್ಲೆಲ್ಲೋ ಇರುವನು... ಅವನಿಗೆ ಸಾವಿಲ್ಲ. ಅವನ ಬಳಿ 
ಕಾಂಡಾ ಭಾಷೆಯ ಸಮಸ್ತ ಭಂಡಾರವಿದೆ ಎಂದು ಈಗಲೂ 
ಸುತ್ತಮುತ್ತಲಿನ ಕಂಗಲೀಸು ಭಾಷೆ ಮಾತನಾಡುವ ಜನ 


ಆಡಿಕೊಳ್ಳುವರು. 


ಹಿರಿಯ ಕವಯತ್ರಿ ಮತ್ತು ಕಥನಕಾರ್ತಿ) 


ಹೊಸ ಮಮಷ್ಯ/ನವೆಂಬರ್‌ (1900೯ 


ಸಾಸಿತ್ಯ-ಸರಿಸ್ಥತ-ಗಾಟಕ-ಇತ್ಯಾಗಿ 


ಈ ವರ್ಷವೂ ಪ್ರತಿವರ್ಷದಂತೆ ಅಕ್ಟೋಬರ್‌ ಮೊದಲ ವಾರದಲ್ಲಿ (೪ರಿಂದ 
೮ರವರೆಗೆ) ನೀನಾಸಂ ಸಂಸ್ಕೃತಿ ಶಿಬಿರ ಹೆಗ್ಗೋಡಿನಲ್ಲಿ ನಡೆಯಿತು. ಈ ವರ್ಷದ 
ಶಿಬಿರದ ವಿಷಯ: "ಕಲೆಯ ಅನುಭವ”. ನಾನು ೪ರ ಸಂಜೆಯಿಂದ ೬ರ ಸಂಜೆಯವರೆಗಿನ 
ಮೂರು-ನಾಲ್ಕು ಗೋಷ್ಟಿಗಳು ಮತ್ತು ಸಂಜೆಯ ಎರಡು ನಾಟಕಗಳನ್ನು ನೋಡಿದೆ. 
ಇವುಗಳ ಹದಾರದ ಮೇಲೇ ಹೇಳುವುದಾದರೆ ಶಿಬಿರ ಅದರ ಈ ವರ್ಷಕ್ಕಾಗಿ 
ಆಯ್ದುಕೊಂಡಿದ್ದ ವಿಷಯದಂತೆಯೇ ಬಹು ಸ್ಥೂಲವೂ ಸಡಿಲವೂ ಆಗಿತ್ತು 

ವಿಜಾಪುರದ ಕಡೆಯಿಂದ ಬಂದ ಹಲಗೆಮ್ಮ ಭಜನಾ ಮಂಡಳಿಯ ಕಲಾವಿದರು 
ಮೀನಾ ಬಾಳಿಯವರ ಚುರುಕಾದ ಸೂತ್ರಧಾರತ್ವದಲ್ಲಿ ಪ್ರಸ್ತುತಪಡಿಸಿದ ಪಾರಿಜಾತ 

ಭಜನೆಗಳ ಕಚ್ಛಾ ಪ್ರತಿಭೆ ಕೇಳುಗರನ್ನು ನಿಬ್ಬರೆಗಾಗಿಸಿತು. & ಪ್ರಪಂಚದ ಮಾಯೆಯ 
ಹೇಳುತ್ತಾ 'ಮನುಷ್ಠನ ಮೂಲಾಧಾರಗಳನ್ನು ಅಲುಗಾಡಿಸುವ ಈ ಭಜನೆಗಳಿಗೆ 
ಸಾಹಿತ್ಯ ಮತ್ತು ಸಂಗೀತಗಳರಡರಲ್ಲೂ ಗಡಸುತನ ಹ ತಾನಾಗಿ ಒದಗಿ ಬಂದಂತಿತ್ತು 
ಊರ ಹಬ್ಬ-ಜಾತೆಗಳಲ್ಲಿ ಹಾಡಲಾಗುವ ಈ ಭಜನೆಗಳು ಆ ಗದ್ದಲದಲ್ಲಿ ಎಷ್ಟು 
ಸಾರ್ಥಕ ಪರಿಣಾಮವನ್ನುಂಟು ಮಾಡುವವೋ ಎಂಬ ಅನುಮಾನದೊಂದಿಗೇ ಆ 
ಅದ್ಭುತ ಕಲಾವಿದರ ತಂಡವನ್ನು ನಾನು ವೈಯಕ್ತಿಕವಾಗಿ ಅಭಿನಂದಿಸಿದೆ. 

ಈ ಗೋಷ್ಠಿಯನ್ನು ಬಿಟ್ಟರೆ ಸ್ವಲಮಟ್ಟಿಗೆ ಗಮನ ಸಳದ ಗೋಷ್ಠ್ಟಿಯೆಂದರೆ 
ಹರಿಹರನ್‌ ಅವರು ಕಲಾತ್ಕಕ/ಬೌದ್ದಿಕ ಸಿನಿಮಾಗಳ ಪ್ರತಿಷ್ಠೆಗೆ ಪ್ರತಿಯಾಗಿ ಜನಪ್ರಿಯ/ 


ವ್ಯಾಪಾರಿ ಸಿನಿಮಾಗಳ ರಸ ಬಿಂದುಗಳು ಮತ್ತು ಅ-ಸಾಮಾನ್ಯ ಗುಣಗಳನ್ನು 


ಗುರುತಿಸುತ್ತಾ ನಡೆಸಿಕೊಟ್ಟ ಪ್ರಾತ್ಯಕ್ಷಿಕೆ. ಇದು ನೀನಾಸಂ ಶಿಬಿರದ "ಪ್ರತಿಷ್ಠಿತ ಶೈಲಿಗೇ 
ವಿರುದ್ದವಾದುದೆನಿಸಿ ಒಳ್ಳಯ ಆರಂಭ ಎನಿಸಿದ್ದಂತೂ ನಿಜ. ಏಕೆಂದರೆ ಕೆ.ವಿ. 
ಸುಬ್ಬಣ್ಣಿನವರ ಕಾಲದಿಂದಲೂ ನಾನು ಅವರಿಗೆ ನಿಮ್ಮ ರಸಗಹಣ ಶಿಬಿರಗಳಿಗೆ 
ಕನ್ನಡ 'ಮತ್ತು ಇತರ ಭಾಷೆಗಳ ಪ್ರಧಾನ ಲಹರಿಯ "ಚಿತ್ರಗಳನ್ನು ಪರಿಚಯಿಸಿ 
ಎಂದು ಹೇಳುತ್ತಲೇ ಇದ್ದೆ. ಆದರೆ ಸುಬ್ಬಣ್ಣ ರಷ್ಯಾ, ಇಟಲಿ, ಪೋಲೆಂಡ್‌ ಇತ್ಯಾದಿ 
ದೇಶಗಳ ಸಿನಿಮಾಗಳ ವ್ಯಾಕರಣ ಪಾಂಡಿತ್ಯದಲ್ಲಿ ಮುಳುಗಿಹೋಗಿ ನಮ್ಮಂತಹ 
ಸಾಮಾನ್ಯರ ಮಾತುಗಳನ್ನು ಆಲಿಸುವ ಸ್ಥಿತಿಯಲ್ಲಿರಲಿಲ್ಲ. ಇನ್ನು ಬಾನು ಮುಪ್ತಾಕ್‌ 
ಮತ್ತು ಜಯಂತ ಕಾಯ್ಕೀಿ ಅವರು ಭಾಗವಹಿಸಿದ್ದ ಕಥಾನುಭವ ಗೋಷ್ಠಿಯಲ್ಲಿ 
ಬಾನು ಅವರ ಸ್ತೀ ಅದೂ ಮುಸ್ಲಿಂ ಸ್ತೀಯ ಸಂಕಟಗಳ ಪುನರಾವರ್ತಿತ ನಿವೇದನೆ 
ವೇದನೆಯನ್ನಷ್ಟೇ ಉಂಟು ಮಾಡಿದರೆ ಸಿದ್ದತೆ ಇಲ್ಲದಂತೆ ಚೆಲ್ಲಾಪಿಲ್ಲಿಯಾಗಿ ಮಾತನಾಡಿದ 
ಜಯಂತ್‌ ಮಾತುಗಳಲ್ಲಿ ಅಲ್ಲಲ್ಲಿ ಮಿಂಚು ಕಾಣಿಸಿಕೊಂಡಿತಾದರೂ.. ಒಟ್ಟು ಪರಿಣಾಮದಲ್ಲಿ 
ಅದು ಬಹು ಎಳಸು ಎಳಸಾದ ಪ್ರಶ್ನೋತ್ತರಗಳಿಗೆ ಕಾರಣವಾಗಿ ಸುಸ್ತು ಹೊಡೆಸಿತು. 
ಬಹು ಕುತೂಹಲ ಕೆರಳಿಸಿದ್ದ ಟಿ.ಎಂ. ಕೃಷ್ಣರ ಕರ್ನಾಟಕ ಸಂಗೀತ ಪ್ರಾತ್ಯಕ್ಷಿಕೆ 
ಮುತ್ತುಸ್ವಾಮಿ ದೀಕ್ಷಿತರ ಮಾಯಮಾಳವಗೌಳ ರಾಗದ ಕೃತಿಯೊಂದರ 
ಮೈಮರೆಸುವಂತಹ ಸಮೂಹ ಗಾಯನದೊಂದಿಗೆ ಆರಂಭವಾಯಿತಾದರೂ ನಂತರ 
ಬಹುಭಾಗ ಶಿಬಿರದಲ್ಲಿ ಟಿಸಪಿಸನೆ ಇಂಗ್ಲಿಷ್‌ ಮಾತಾಡುವ ಜನರೊಡನೆಯ 
ಸಂವಾದವಾಗಿ ಮಾರ್ಪಾಟಾಗಿ ಸಂಗೀತದಲ್ಲಿ ವಿಶೇಷಜ್ಯತೆ ಏನೂ ಇಲ್ಲದ ಹೆಚ್ಚಿನ 
ಶಿಬಿರಾರ್ಥಿಗಳ ಕಕ್ಕಾಬಿಕ್ಕಿಗೆ ಕಾರಣವಾಯಿತು. ಕೃಷ್ಟ ಅಂತಹ ಃ ಒಳ್ಳೆಯ ಗಾಯಕರಲ್ಲವೆಂಬ 
ಈವರೆಗಿನ ನನ್ನ ಅಭಿಪ್ರಾಯ ಅಂದು ಸ್ವಲಮಟಿ ಕಿಗೆ ಬದಲಾಯಿತಾದರೂ, ಅವರ 
ಮಾತುಗಾರಿಕೆಯ ಉತ್ತಾಹ ಅವರ ಪ ವ್ಯಕ್ತಿತಕ್ಕೆ ಅನುಚಿತವಾದದ್ದು ಎಂದು ಎನಿಸಿದ್ದೂ 
ನಿಜ. 
ಇದಕ್ಕೆ ಮುಂಚಿನ ಗೋಷ್ಟಿಯಲ್ಲಿ, ಈಗ ನೀನಾಸಂನ ನಿಲಯದ ಕಲಾವಿದರೇ 
ಆಗಿ ಹೋಗಿರುವ ಸುಂದರ ಸೈ ಮ ಸ ಗೋಪಾಲ್‌ ಗುರು ಎಷ್ಟೇ 
ಹಸನ್ಮುಖರಾಗಿ ಮಾತಾಡಿದರೂ ಶಿಬಿರಾಥಿ ಸನ್ನುಖಿಗಳನ್ನಾಗಿ ಮಾಡುವಲ್ಲಿ 
ಮಾತ್ರ ಯಶಸ್ನಿಯಾಗಲಿಲ್ಲ! ಗ ತಮ್ಮ ಭಾಷ ಣಗಳ ಸಾಮಾನ್ಯತೆಯನ್ನು 


೧೪ 


ಮುಚ್ಚಿಕೊಳ್ಳಲು ಆ ಮಹನೀಯರು ಹಸನ್ಮುಖಿಗಳಾಗಿದ್ದರೋ? ತಿಳಿಯದು! 
ಇವಿಷ್ಠ್ಟರ ಆಧಾರದ ಮೇಲೆ ಹೇಳುವುದಾದರೆ, ದೊಡ್ಡ ಸಂಖ್ಯೆಯಲ್ಲಿಯೇ 
ರಾಜ್ಯಾದ್ಯಂತದಿಂದ ಬರುವ ಶಿಬಿರಾರ್ಥಿಗಳಿಗೆ ಇನ್ನಷ್ಟು ದೃಷ್ಟಿ ಕೇಂದ್ರೀಕರಿಸಲ್ಲಟ್ಟ 
ಹಾಗೂ ಸಾಮಾನ್ಯ ಸೂಕ್ಷ್ಮತೆಯ ನೆಲೆಯ ಮತ್ತು ಹೆಚ್ಚಾಗಿ ಕನ್ನಡದಲ್ಲ 
ನಡೆಯಬಹುದಾದ ವಿಷಯ ಮತ್ತು ಸಂಪನ್ಮೂಲ ವ್ಯಕ್ತಿಗಳ ಆಯ್ಕೆಯ ಅಗತ್ಯವಿದೆ 
ಎನ್ನಿಸುತ್ತದೆ. ಈಗ ಇರುವ ಸ್ಪರೂಪದಲ್ಲಿ ಅದು ಕೆಲ ಆಯ್ದ/ಆಹ್ವಾನಿತ (ಇಂಗ್ಲಿಷ್‌) 
ಶಿಕ್ಷಿತ ಶಿಬಿರಾರ್ಥಿಗಳ ಬೌದ್ದಿಕ ವಿಹಾರದ ವೇದಿಕೆಯಾಗಬಹುದಷ್ಪೆ. ಹಿಂದಿನ 
ದಿನದ ನಾಟಕಗಳ ಕುರಿತ ಚರ್ಚೆಗಳಲ್ಲಿ ಭಾಗವಹಿಸುವ ಶಿಬಿರಾರ್ಥಿಗಳ ಉತ್ಸಾಹ 
ನೋಡಿದರೆ ನನ್ನ ಮಾತು ಇನ್ನಷ್ಟು ಸ್ಪಷ್ಠವಾಗಬಹುದು. 
ಇನ್ನು ಶಿಬಿರದ ಭಾಗವಾಗಿ ನಡೆದ ನಾಟಕಗಳ ಬಗ್ಗೆ ಹೇಳುವುದಾದರೆ, 
ನಾನು ಪ ಸಂಜೆಗಳ ಈ ವರ್ಷದ ತಿರುಗಾಟದ ನಾಟಕಗಳನ್ನು 
ನೋಡಿದೆ. ಮೊದಲ ಸಂಜೆಯ ನಾಟಕ ಗಿರೀಶ್‌ ಕಾರ್ನಾಡರ ಕೊನೆಯ ವ 
"ರಾಕ್ಷಸ-ತಂಗಡಿ'. ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ರಕ್ಕಸ ತಂಗಡಿ 
ಯುದ್ದದ ಹಿಂದಿನ ರಾಜಕಾರಣವನ್ನು ಹೇಳುವ ಈ ನಾಟಕದ ಒಳಗೆ ಒಂದು 
ತುಡಿಯುವ ಜೀವವಿಲ್ಲದ ಕಾರಣ ನಿರ್ದೇಶಕ ಬಿ.ಆರ್‌ ವೆಂಕಟರಮಣ ಐತಾಳರು 
ಅದನ್ನು ಒಂದು ನಾಟಕವಾಗಿ ದರ್ಶನೀಯಗೊಳಿಸಲು ಮಾಡಿರುವ ಪ್ರಯತ್ನಗಳೆಲ್ಲವೂ 
ನೆಲಕ್ಕೆ ಮಗುಚಿಕೊಂಡಿವೆ. ದೃಶ್ಯಾಂತರಗಳ ನಡುವೆ ಬಳಸಿರುವ ಆದೀಲ್‌ ಶಾನ 
ಹಿಂದೂ ದೇವತಾಸ್ತುತಿಗಳಾಗಲೀ ಅಥವಾ ಕನ್ನಡದ ಪದಗಳಾಗಲೀ ನಾಟಕಕ್ಕೂಂದು 
ದಿಕ್ಕು ಒದಗಿಸಲು ನೆರವಾಗಲಿಲ್ಲ. ಬದಲಿಗೆ ಅನಗತ್ಯ ಬಾಯಿಬಡುಕತನ ಮಾತ್ರವೆನಿಸಿತು. 
ಏಕೆಂದರೆ ಅದಿಲ್‌ ಶಾನ ಧಾರ್ಮಿಕ ಉದಾರತನ ನಾಟಕದಲ್ಲಿಲ್ಲೂ ಸಾಕ್ಷೀಕರಿಸಲ್ಪಟಿಲ್ಲ. 


ನಾಟಕ ಸೃಷ್ಟಿಯಾಗಬೇಕಾಗಿದ್ದುದು ಬಿಜಾಪುರದ ಸುಲ್ತಾನ ತಾನು | 
ಸ್ವೀಕರಿಸಿದ್ದ ರಾಮರಾಯನ ವಿರುದ್ದವಾಗಲು ಉದ್ದವವಾಗುವ ಕಾರಣಗಳ 
ರಾಜಕಾರಣದಲ್ಲಿ ಹಾಗೇ ರಾಮರಾಯನ ದೊರೆ ಗುಣದ ಸಂಕೀರ್ಣತೆಯಲ್ಲಿ. 
ಆದರೆ ಅವು ವೃಕವಾಗಬೇಕಾದ ಅವರ ಒಳತೋಟಿಗಳಿಗೆ ಅವಕಾಶವೇ ಇಲ್ಲದೆ 
ಇಡೀ ನಾಟಕ ನತ ಮಾತುಗಾರಿಕೆಯ ತೆಳು ದೃಶ್ಯಗಳಾಗಿ ಕಟ್ಟಲ್ಲಟ್ಟಿದ್ದು ಅದು 
ಅದರ ಸೊಂಟ ಮುರಿದು ಕೂರಿಸಿದಂತಾಗಿದೆ. ಈ ಕಾರಣದಿಂದಾಗಿ ನಂತರದ 
ಯುದ್ದ ದೃಶ್ಯಗಳು ಕಾಲೇಜು ನಾಟಕಗಳ ಮಟ್ಟಕ್ಕೆ ಇಳಿದು ಹಾಸ್ಕಾಸದವಾಗಿ ಕಾಣುತ್ತವೆ. 
ಹೀಗಾಗಿ ನಾಟಕದ ಒಟ್ಟು ದುರಂತ ಸ್ಪುಟವಾಗಿ ಮೂಡದೇ ಹೋಗಿ 
ಮಹಾಸಾಮ್ರಾಜ್ಯವೊಂದರ ಫತನದ ಕಥೆ ಯಾವ ವಿಷಾದವನ್ನೂ ಮೂಡಿಸದ 
ಟೊಳ್ಳು ಆವೇಶದ ಮಾತುಗಳ ಆಟವಾಗಿ ಮುಕ್ತಾಯಗೊಳ್ಳುತ್ತದೆ. ಎಲ್ಲ ಮುಗಿದ 
ನಂತರ ನಾಟಕಕ್ಕೊಂದು ನೀನಾಸಂಗೇ ವಿಶಿಷ್ಠವಾದ ಷರಾ ಬರೆಯಲು ಹಾಡುವ 
ದಾಸರ "ಉತ್ತಮ ಪಭುತ್ನ ಲೊಳಲೊಟ್ಟೆ' ಎಂಬ ಹಾಡು ಇಡೀ ನಾಟಕದ ಸೋಲನ್ನು 
ಮರೆಮಾಚುವ ಹಾಡಾಗಿ ಮಾತ್ರ ಕೇಳಿಸುತ್ತದೆ. ಇನ್ನು ಕಾರಣವಿಲ್ಲದೆ ಕಪಾಳಕ್ಕೆ 
ಬಾರಿಸಿದಂತೆ ಕೇಳಿಸಿ ಬೆಚ್ಚಿಬೀಳಿಸುವ ಮಿಳಾವ್‌ನ ಅಬ್ಬರ ಈ ನಾಟಿಕದ ಸಂಗೀತದ 
ರುಚಿಯನ್ನೇ ಕಡಿಸಿದೆ ಎಂಬುದನ್ನೂ ಇಲ್ಲಿ ಹೇಳಬೇಕು. 

ಇನ್ನು ಎರಡನೆಯ ಸಂಜೆಯ ನಾಟಕ "ಕರ್ಣ ಸಾಂಗತ್ಯ'ವು ಕುಮಾರವ್ಯಾಸ 
ಭಾರತ, ಪಂಪ ಭಾರತ, ಜನಪದ ಮಹಾಭಾರತ, ಯಕ್ಷಗಾನ ಪ್ರಸಂಗ ಇತ್ಯಾದಿ 
ಮೂಲಗಳಿಂದ ಆಯ್ದು ರಚಿಸಿದ್ದೆಂದು ಹೇಳಲಾದ ಕರ್ಣ ಪುರಾಣ. ಈ ರಚನೆ 
ಇದನ್ನು ನಿರ್ದೇಶಿಸಿದ ಗಣೇಶ ಮಂದರ್ಶಿಯವರದ್ದೇ. ಆದರೆ ಕರ್ಣ ಪಸಂಗಗಳ 
ಪ್ರ; ಸಂಕಲನದ ಏನ್ಯಾಸ ಕೊನೆಗೆ ಕರ್ಣನ ಜನ್ಮಾಂತರ (ಡಂದೋದ್ಧವಗ?) ಕರ್ಮದ 

ಪುರಾಣ ಕಥೆಯಂತೆ ನಿರೂಪಿಸಲಟು ಒಟ್ಟಾರೆ ನಾಟಕ ಸ್ಥೂಲ ವಾಗಿ ಕುಮಾರವ್ಯಾ ಸುನ 


ಹೊಸಪ ಮುಮಷ್ಯ/ನವೆಂಬರ್‌ /೨೦೧೯ 


ಕೃಷ್ಣ ಕಥೆಯ ದುರ್ಬಲ ಛಾಯೆಯಾಗಿ ಮೂಡಿ ತನ್ನ ಘೋಷಿತ 'ಸಾಂಗತ್ಯ'ವನ್ನು 
ಕಳದುಕೊಳ್ಳುತ್ತದೆ. ಪಂಪ ಭಾರತದ "ಕರ್ಣ ರಸಾಯನ' ನೆಪಮಾತ್ರಕ್ಕೆ ಇಲ್ಲಿ ಇದ್ದಂತಿದ್ದು 


ಜನಪದ ಭಾರತವನ್ನಂತೂ ಹಾಸ್ಕರಸ ಉತ್ಪತ್ತಿಗಾಗಿ ದುರ್ಬಳಕೆ ಮಾಡಿಕೊಂಡಂತಿದೆ. 
ಹೀಗಾಗಿ ಇಡೀ ನಾಟಕವನ್ನು ಹಿಡಿದು ನಿಲ್ಲಿಸಬೇಕಾಗಿದ್ದ ಕರ್ಣ ಕಥೆಯ ದುರಂತ 
ನಾಟಕ ರಚನಾ ವಿನ್ಯಾಸದಲ್ಲಿನ ಸಡಿಲ ಬಂಧ, ರಸಿಕರ ಬುದ್ದಿಮತ್ತೆಯನ್ನು ಅನುಮಾನಿಸಿ 
ಎಲ್ಲವನ್ನೂ ವಾಚ್ಯವಾಗಿಯೇ ಹೇಳುವ ಹಠ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ 
ಮಹಾಭಾರತದ ಸಂಕಥನದುದ್ದಕ್ಕೂ ನೋವಿನ ಎಳೆಯಾಗಿ ಕಾಡುತ್ತಾ ಜಗತ್ತಿನ 
ಸಾಹಿತ್ಯದ ಅತ್ಯಂತ ಸಂಕೀರ್ಣ ಪಾತ್ರವಾಗಿ ನೈತಿಕತೆಯನ್ನು ಕುರಿತಂತೆ ಹಲವು 
ಪ್ರಶ್ನೆಗಳನ್ನೆತ್ತುವ ಕರ್ಣ ಪ್ರಸಂಗ ಇಲ್ಲಿ ಸರಳೆರೇ ಯಾತಕ ನಿರೂಪ ಣೆಯಲ್ಲಿ ಕುಣಿ 


ಕುಣಿದು ದಣಿದು ಪ್ರೇಕ್ಷಕರನ್ನೂ ದಣಿಸುತ್ತದೆ. ನಿರ್ದೇಶಕರು ಕರ್ನಾಟಕ ಮತ್ತು 


ಕೇರಳಗಳ ಕರಾವಳಿ ಪ್ರದರ್ಶನ ಕಲೆಗಳಲ್ಲಿ ಪರಿಣತರಿರುವ ಕಾರಣ: ಕಥೆಯ 
ಮೇಲಿನ ಅವುಗಳ ಸವಾರಿಯೂ ಇದಕ್ಕೆ ಕಾರಣವಾಗಿದ್ದಂತಿದೆ. ಆದರೆ ಮೊದಲ 
ಸಂಜೆಯ ನಾಟಕಕ್ಕೆ ಹೋಲಿಸಿದರೆ ಇದರ ಸಂಗೀತ ನಿರ್ವಹಣೆ ಹದವಾಗಿದೆ. 


ನೀನಾಸಂ ರಂಗಶಿಕ್ಷಣ ಕೇಂದದಲ್ಲಿ ತರಬೇತಿ ಪಡೆದ ನಟನಟಿಯರು, ತಂತ್ರಜ್ಞರು 
ರಂಗ ಕಲೆಯ ಎಲ್ಲ ಆಯಾಮಗಳಲ್ಲಿ ನುರಿತವರು. ಹಾಗಾಗಿ ಅಭಿನಯ, ಬೆಳಕು, 
ರಂಗಸಜ್ಜಿಕೆ ಇತ್ಯಾದಿಗಳ ದೃಷ್ಟಿಯಿಂದ ಈ ಎರಡೂ ನಾಟಕಗಳು ನೋಡಲು 
ಅರ್ಹವೇ ಆಗಿದ್ದರೂ, ಮೂಲ ಪಠ್ಯದ ದೋಷಗಳು ಮತ್ತು ಅತಿಗಳು ಹಾಗೂ 
ನಿರ್ದೇಶಕರು ಅವನ್ನು ಮೀರುವ ಉತ್ಸಾಹದಲ್ಲಿ ಮಾಡಿಕೊಂಡಿರುವ ಅವಾಂತರಗಳು 


ಪ್ರದರ್ಶನಗಳ ಹದ ತಪ್ಪಿಸಿವೆ. ಕಳೆದ ಬಾರಿಯ ಶಿಬಿರದ ನಾಟಕಗಳ ಬಗ್ಗೆ ಬರೆಯುತ್ತಾ 


ಹೇಳಿದ ಮಾತನ್ನೇ ಪುನರಾವರ್ತಿಸುವುದಾದರೆ, ನೀನಾಸಂಗೆ ಕರಾವಳಿ ರಂಗ 
ಕಲೆಗಳು ಅದರ ಶಕ್ತಿಯಾಗದೆ, ಅವುಗಳ ಅತಿ ಬಳಕೆಯಿಂದ ದೌರ್ಬಲ್ಕವಾಗಿ 
ಕಾಣತೊಡಗಿವೆ. ಆಧುನಿಕ ಕನ್ನಡ ರಂಗಭೂಮಿ ಕರಾವಳಿ ಕಲೆಗಳ ಜೊತೆಗೇ 


ಇತರ ಅನೇಕ ಶಿಷ್ಟ ಮತ್ತು ಜನಪದ ಕಲೆಗಳನ್ನು ದುಡಿಸಿಕೊಳ್ಳುವ ಸಾಧ್ಯತೆಗಳನ್ನು 


ಪರಿಶೀಲಿಸಬೇಕಿದೆ. "ರಾಕ್ಷಸ-ತಂಗಡಿ'ಯಂತಹ ಬಯಲು ಸೀಮೆ ಕಥೆಯಲ್ಲಾದರೂ 
ಈ ಸಾಧ್ಯತೆಗಳ ಪ್ರಯೋಗ ಮಾಡಬಹುದಿತ್ತು. ಜೊತೆಗೆ ನೀನಾಸಂ ಎಲ್ಲ 


ನಾಟಕಗಳನ್ನೂ ಕೊನೆಗೆ ದಾರ್ಶನೀಕರಿಸುವ ನಾಟಕದ ಹೊರಗಿನ ಪ್ರಯತ್ನವನ್ನು 


ಕೈಬಿಟ್ಟು ತಾಕತ್ತಿದ್ದರೆ ಆ ನಾಟಕವೇ-ಅದರ ಪುದರ್ಶನವೇ-ಅದನ್ನು ಮಾಡಲು-ಬಿಡಬೇಕು. 

ವಾರ್ತಾ ಇಲಾಖೆಯ "ಪಾಪು-ಬಾಪು' 

3 ನೌಟಕಗಳ ಬಗ್ಗೆ ಬರೆಂಯುತ್ತಿರುವ ಈ 

ಸಂದರ್ಭದಲ್ಲಿಯೇ ನಾನು ಇತ್ತೀಚೆಗೆ ನೋಡಿದ-ನಿಜ 
ಲ ಹೇಳಬೇಕೆಂದರೆ ಬಾಗಶಃ "ಮಾತ್ರ ನೋಡಿದ- 


ನಾಟಕವೊಂದರ ಬಗ್ಗೆಂಯೂ ಬರೆಯುವುದು 
? ಉಚಿತವೇನೋ. ನಾನು ಈ ನಾಟಕವನ್ನು ಭಾಗಶಃ ಮಾತ್ರ 


ಬಾರದಿದ್ದುದು. ಅದು ಕರ್ನಾಟಕ ಸರ್ಕಾರದ ವಾರ್ತಾ 
; ಇಲಾಖೆ ಪ್ರಾಯೋಜಿಸಿರುವ ಬೊಳುವಾರರ ಕಾದಂಬರಿ 
ಆಧರಿಸಿ ಶ್ರೀಪಾದ ಭಟ್ಟರು ನಿರ್ದೇಸಿರುವ "ಪಾಪು-ಬಾಪು' ನಾಟಕ. ಸರ್ಕಾರದ 
ಖರ್ಚಿನಲ್ಲಿ ತಯಾರಾಗಿ. ಪ್ರದರ್ಶಿತವಾಗುತ್ತಿರುವ ಈ ಪ್ರಯೋಗ ಈವರೆಗೆ ಕ 
ಪ್ರದರ್ಶನಗಳನ್ನು ಕಂಡಿದೆ ಎಂದರೆ ಅಷ್ಟರಮಟ್ಟಿಗೆ ಈ ನಾಟಕದ ವಸು 

ಗಾಂಧಿ ಚಿತ್ರ ಅಷ್ಟರಮಟಿಗೆ ಘಾಸಿಗೊಂಡಿದೆ ಎಂದೇ ಆರ್ಥ. ಗಾಂಧಿ 
ಚಿತ್ರವನ್ನು ಒಂದೂ ಕಾಲು ತಾಸಿಗೆ ಇಳಿಸುವ ಶ್ರೀಪಾದ ಭಟ್ಟರ ರಂಗ ಪ್ರಯೋಗ 
ಅವರಿಗೆ ಪರಿಣಿತಿ ಇರುವ ನರ್ತನ ಮತ್ತು ಸಂಗೀತಗಳ ಮಧ್ಯೆ ಸಿಕ್ಕಿಹಾಕಿಕೊಂಡು 
ಹಾಸ್ಯಾಸ್ಪದವಾಗಿದೆ. ಬಾಲಕ ಗಾಂಧಿಯ `ಚಿತ್ರಣ ಹಸಿ ಹಸಿ ಮಕ್ಕಳಾಟದಂತಿದ್ದರೆ. 
ಇಂಗೆಂಡ್‌ಗೆ ಹೋದ ಗಾಂಧಿಯನ್ನು ಕಮಂಗಿಯಂತೆ ಚಿತ್ರಿಸುವ, ದ ದ. ಆಫ್ರಿಕಾದಲ್ಲಿನ 


ನೋಡಲು ಕಾರಣ ಅದನ್ನು ಪೂರ್ತಿ PE ಮನಸು 


೧೫ 


ನಿರ್ಣಾಯಕ ರೈಲು ಪ್ರಸಂಗವನ್ನು ನೂಕುಗಾಡಿಯೊಂದರ ಮೂಲಕ ನಿರೂಪಿಸುವ 
ಪ್ರಯತ್ನ ಬಹು ಬಡಕಲಾದ ರಂಗಕಲ್ಲನೆಗೆ ಉದಾಹರಣೆಗಳಂತೆ ಕಾಣುತ ತ್ತವೆ. 
ಇನ್ನು Rp ನಾನು ಎದ್ದು ಬಂದೆ. ಮುಂದೆ ನಾಟಕ ಚೆ ಚೆನ್ನಾ ಗಿದೆ ಎಂದು 
ಯಾರೂ ನನಗೆ ಹೇಳುವ ಅಗತ್ಮವಿಲ್ಲ. 


ಈ ನಾಟಕ ತಂಡಕ್ಕೆ ಗಾಂಧಿ ವ್ಯಕ್ತಿತ್ತ ಪರಿಚಯಿಸಲು ಸರ್ಕಾರದ ಖರ್ಚಿನಲ್ಲಿ 
ನಾನೂ ಮತ್ತು ನನ ಪತ್ನಿ ನ ನಾಟಕದ. ಸಿದ್ಧತೆ ನಡೆದಿದ್ದ ಶೇಷಗಿರಿ ಗ್ರಾಮದವರೆಗೆ 
ಹೋಗಿ ಬಂದಿದ್ದೆವು. ರ ಬಗ್ಗೆ ಒಂದಷ್ಟು ಪುಸ್ತಕಗಳನ್ನೂ ಕೊಟ್ರು ಬಂದಿದ್ದೆವು. 
ಆದರೆ ಅದರ ಪ್ರಭಾವ ಇಲ್ಲಿ ಕಿಂಚಿತ್ತೂ ಕಾಣದೆ ನಮಗೆ ನಮೆ ಬಗ್ಗೆಯೇ 
ವಿಷಾದವೆನಿಸುತಿ ತಿದೆ. ವಾರ್ತಾ ಇಲಾಖೆ ಈ ಕೂಡಲೇ ಈ ಪ್ರಯೋಗವನ್ನು ನಿಲ್ಲಿಸಿ 
ಗಾಂಧಿಯವರನು ್ಸಿ ಅಪದ್ಧ ನರ್ತನ-ಸಂಗೀತಗಳ ಬಲೆಯಿಂದ ಬಿಡಿಸಿ ಅವರನ್ನು 
ಅವರದೇ ಆದ be SER ನಿರೂಪಿಸುವ ಹೊಸ ಪ್ರಯೋಗವೊಂದರ 


ಸಿದ್ದತೆ ನಡೆಸಬೇಕು ಅಥವಾ ನಮ್ಮ ಸುರಕೋಡರು ಅನುವಾದಿಸಿರುವ ಅಸರ್‌ 
ವಜಾಹತ್‌ ಅವರ "ಗಾಂಧಿಗೆ ಸಾವಿಲ್ಲ” ನಾಟಕದ ಕಡೆ ಕಣ್ಣು ಹಾಯಿಸಬೇಕು. 
ಜ. ಹೆ. ರವೀಂದ್ರಹುಮಾರ್‌ 


ಜೆ.8 ರವೀಂದ್ರ ಕುಮಾರ್‌ ಅವರ ಅಕಾಲ ಮರಣ ಎಲ್ಲರಂತೆ... 
ನನ್ನನ್ನೂ ಘಾಸಿಗೊಳಿಸಿದೆ. ಅವರು, ನಾನು ೮೦ರ ದಶಕದಲ್ಲಿ 
ಭದ್ರಾವತಿ ಆಕಾಶವಾಣಿಯಲ್ಲಿ ಕಾರ್ಯಕ್ತಮ ನಿರ್ವಾಕನಾಗಿದ್ದಾಗ 
ಅಲ್ಲಿ ಅವರು ಉದ್ರೋಷಕರಾಗಿ ನೇಮಕವಾದವರು. ಒಳ್ಳೆಯ 
ಕ೦ಠಸಿರಿಯಿದ್ದ ಅವರು ನಮ್ಮ ಬಹು ಒಳ್ಳೆಯ 
ಉದ್ರೋಷಕರಾಗಿದ್ದರಲ್ಲದೆ ಸಾಹಿತ್ಯ-ಸಂಸ್ಕೃತಿ ವಿಷಯಗಳಲ್ಲೂ ಆಸಕ್ತಿ ಹೊಂದಿ 
ನನ್ನ ಗಮನ ಸೆಳೆದಿದ್ದರು. ನಾನು ಭದ್ರಾವತಿ ಕೇಂದ್ರದಿಂದ ವರ್ಗಾವಣೆಯಾದ 
ನಂತರ ಅವರು ಕಾರ್ಯಕ್ರಮ ನಿರ್ವಾಹಕರಾಗಿ ಆಯ್ಕೆಯಾಗಿ ಎಷ್ಟೋ ವರ್ಷಗಳ 
ನಂತರ ಮೈಸೂರಿನಲ್ಲಿ ನಾನು ಸಹಾಯಕ ನಿರ್ದೇಶಕನಾಗಿದ್ದಾಗ ಮತ್ತೆ ನನ್ನ 
ಕೆರಿಯ ಸಹೋದ್ಯೋಗಿಯಾಗಿದ್ದರು. ಆಕಾಶವಾಣಿಗೆ ಹೇಳಿ ಮಾಡಿಸಿದ್ದಂತಿದ್ದ ಅವರ 
ವೃಕ್ತಿತ್ತ ಆಕಾಶವಾಣಿ ಒಂದು ಜನಮಾಧ್ವಮವಾಗಿ ಹಿನ್ನೆಲೆಗೆ ಸರಿದಂತೆ, ನಾನೂ ಸೇರಿದಂತೆ 
ಇಂತಹ ಹಲವರ ಶ್ರದ್ದ ಮತ್ತು ಪರಿಶ್ರಮ ವ್ಯರ್ಥವಾಗುತ್ತಾ ಹೋದವು. ಈ ಸಂಗತಿಗೂ 
ಅವರ ಅಕಾಲಿಕ ಮರಣಕ್ಕೂ ಸಂಬಂಧವಿದೆ ಎಂದು ನಾನು ಭಾವಿಸಿದ್ದೇನೆ. ನಾನು 
ನನ್ನ ಸೇವಾವಧಿ ಇನ್ನೂ "ಎಳು ವರ್ಷಗಳಿದ್ದಾಗಲೇ ಸ್ವಯಂ ನಿವೃತ್ತಿ ಪಡೆದು 
ಇನ್ನೂ ಬದುಕಿ ಉಳಿದುಕೊಂಡಿದ್ದೇನೆ. 


ಅದೇನೇ ಇರಲಿ, ರವೀಂದಕುಮಾರ್‌ ಅವರ ಕಾವ್ಯ ಎಂದೂ ನನ್ನಲ್ಲಿ ಅಂತಹ 
ಉ €ನೂ ಹುಟ್ಟಿಸಿರಲಿಲ್ಲ. ಅಸಂಗತ ಶಬ್ದಜಾಲದಂತಿರುತ್ತಿದ್ದ ಅವರ ಕವನಗಳು 
ಅವುಗಳ ಬೌದ್ಧಿಕ ಭಾವ ಭಂಗಿಗಳಿಗೆ ಮರುಳಾದವರ ಶಕ್ತಿ ದೌರ್ಬಲ್ಯಗಳಿಗೆ ತಕ್ಕಂತೆ 
ಅರ್ಥ ಹುಟ್ಟಿಸುತ್ತಿದರೆ ಆಶ್ಚರ್ಯವಿಲ್ಲ. ಆದರೆ ಇಂದು ನೆಮ್ಮ ಸಾಹಿತ್ತಲೋಕದಲ್ಲಿನ 
ಹೊಸ ತಲೆಮಾರಿನ ಗುಂಪುಗಾರಿಕೆ ಇಂಥಹುದನ್ನೆ್ಲ ಸಮರ್ಥಿಸಲು ಸ ಸಾಹಿತ ಸಂವೇದನೆ- 


ಸೂಕ್ಷ್ಮಗಳಿಗೆ ವಿಮುಖವಾದ ಹುಸಿ ವಿಮರ್ಶೆಯನ್ನು ನಿರ್ಮಿಸುತ್ತಿರುವುದು ದುರದೃಷ್ಟಕರ. 
ಪನ್ನು ಡ ಮತ್ತು ಪಂಸ್ಥಫಿ ಅಲಾಖೆಯ ಅಧೋಗತಿ 


ಹೊಸ ಬಜೆಪಿ ಸರ್ಕಾರ ತನ್ನ ಕನ್ನಡ ಮತ್ತು ಸಂಸ್ಕೃತ 
ಇಲಾಖೆಯಡಿಯ ಅಕಾಡೆಮಿ ಮತ್ತು ಪಾಧಿಕಾರಗಳೆ ಅಧ್ದಕ್ಷರು 
'ಔಮತ್ತು ಸದಸ್ಕರ ನೇಮಕಾತಿ ಪಟ್ಟಿ ನೋಡಿ ಕರ್ನಾಟಕದ 
ಇಡೀ ಸ ಸಾಂಸ್ಕೃತಿಕ ಲೋಕ ಕಕಾವಿಕ್ಕಿಯಾಗಿದೆ. ಇದೊಂದು 
ರೀತಿಯಲ್ಲಿ ಸಿದ್ದರಾಮಯ್ಯ/ ಕುಮಾರಸ್ವಾಮಿ ಸರ್ಕಾರಗಳ 
Ro ನೀಮುಕಾತಿಗಳಿಗೆ ಮುಯ್ಯಿ ಗೆ ಮುಯ್ಯಿ 

ರಸೆಯಲ್ಲಿದ್ದಂತಿದ್ದು, ನಮ್ಮ ಸ ್ಸಿ ಸಾಂಸ್ಕೃತಿಕ ಪರ ರ, 
pe \ ವರಸೆಗಳಿಗೆ ಸಿಕ್ಕಿ ತನ್ನ ಮರಾನ- 
ಮರ್ಯಾದೆಗಳನ್ನೆಲ್ಲ ಕಳದುಕೊಳ್ಳುತ್ತಿರುವುದು ದುರದೃಷ್ಟಕರ. ಈ ಹಿಂದಿನ ನೇಮಕಾತಿಗಳಲ್ಲಿ 
ಸಾಮಾಜಿಕ ನ್ಯಾಯದ ಹೆಸರಿನಲ್ಲೋ, ಮತ್ತೊಂದರ ಹೆಸರಿನಲ್ಲೋ ಸ್ವಜನ ಪಕ್ಷಪಾತ 
ಇದ್ದಿತಾದರೂ ಸೆಪಕ್ಕಾದರೂ ಸ ಹುಂಸ್ಪಕಿ ಕಾಳಜಿಯ ಸೋಂಕು ಅಲ್ಲಿ ಕಾಣುತ್ತಿತ್ತು. 
ಆದರೆ ಈ ಬಾರಿಯ ಸಂಪೂರ್ಣ ರಾಜಕೀಯ ನೇಮಕಾತಿ ಗಳಾಗಿದ್ದು, 
ಕಿಂಚಿತ್ತು ಸಾಂಸ್ಥಿಕ ಮರ್ಯಾದೆ ಇದ್ದವರಾರೂ ಅತ್ತ ಸುಳಿಯದಂತಾ ಗಿದೆ. ಈ ಬಗ್ಗೆ 
ಇಲಾಖೆಯ ಸಚಿವರು ಆಡಿರುವ ಯಾವ ಮನೆಹಾಳರಿಗೂ ಇಲ್ಲಿ ಜಾಗವಿಲ್ಲ ಎಂಬ 
ಮಾತೇ ಈ ಇಲಾಖೆ ಈಗ ಮುಟ್ಟಿರುವ ಅಭಿರುಚಿಯ ಅಧೋಗತಿಯನ್ನು ಸೂಚಿಸುತಿದೆ. 
ಇವರ ಭಾರತೀಯ ಸಂಸ್ಕೃತಿಯ ಒಂದು ರುಳಕ್‌ ಇದಿರಬೇಕು! 


-ಡಿ.ಎಸ್‌. ನಾಗಭೂಷಣ 


ಹೊಸ ಮಮಖಷ್ಯ/ನವೆಂಬರ್‌ /900೯ 


ಸನ್ನಹ ನರ್ನು : ಹೆಲ ಸುನಿ ಸುತ್ತುಗಳು 


ಬ ಮ ಕರೆದಿದ್ದೇವೆ. 


"ಸುಖವಿದು, ದುಃ:ಖವಿದು, ಹಿತಮಿದು, ಅಹಿತಮಿದು' ಎಂದು ತಿಳಿಸಿ ಹೇಳುವ 
"ಕವಿ ವೃಷಭ'ರು ಕನ್ನಡದಲ್ಲಿ ಅನೇಕರಿದ್ದಾರೆ ಎನ್ನುತ್ತದೆ ಕವಿರಾಜಮಾರ್ಗ. ಧರ್ಮದ 
ನಿಜವಾದ ವ್ಯಾಖ್ಯಾನಕಾರರು ಕವಿಗಳೇ. ತನಗೂ ಲೋಕಕ್ಕೂ ಹಿತವಾಗುವ ಹಾಗೆ 
ಬದುಕುವ ಬಗೆಯೇ ಧರ್ಮ ಎಂಬ ತಿಳಿವಳಿಕೆಯನ್ನು ಕನ್ನಡ ಕವಿಗಳು ಹೇಳಿದ್ದಾರೆ. 


ಅಂಥ ಕೆಲವು ಮಾತು ಕನ್ನಡದ ಹಬ್ಬದ ಹೊತ್ತಿನಲ್ಲಿ ನೆನೆಯುವುದು, ಆ ಆಶಯಗಳನ್ನು 


ತಿದ್ದಿಕೊಳ್ಳುವ ನಿಶ್ಚಯ ಮಾಡುವುದು ಒಳ್ಳೆಯದು. 


೧. ಕಿಶ ೮೫೦ರ ಕವಿರಾಜಮಾರ್ಗ: "ಅನ್ಯರ ವಿಚಾರವನ್ನೂ ಅನ್ಕರ ಧರ್ಮವನ್ನೂ 


ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾದರೆ ಅದೇ ಕಸವರ, ಅಥವಾ ಚಿನ್ನ ಇಂಥ ಸಹನೆ 
ಇಲ್ಲದೆ ವರ್ತಿಸುವವರಿಗೆ ಕಸವೇನು, ಕಸವರವೇನು?? ಉಬ್ಬಸಪಡುತ್ತ ಬದುಕುವವರು 
ಅವರು.” [ಪರಿಚ್ಛೇದ ೩. ೨೬] 

೨. ಕ್ರಿಶ ೯೪೦: ಪಂಪ, 'ಹುಸಿಯನ್ನು ನುಡಿಯದೆ ಇರುವುದು, ಅನ್ಯ ಸ್ತೀಗೆ 
ಆಸೆಪಡದೆ ಇರುವುದು, ಕೊಲ್ಲದೆ ಮಾ ಮೋಹವಿಲ್ಲದೆ ಹನ. 
ಅರಿವನ್ನು ಹೊಸ ತುಗೊಳಿಸುವುದು ಧರ್ಮ. ಇವಕ್ಕೆಲ್ಲ ತಡೆಯಾಗುವುದು ಅಧರ್ಮ. 
ಗ [೫.೭೯1 

೩. ಆದರ್ಶ ರಾಜ್ಯದ ವರ್ಣನೆಯಂತಿರುವ ಉತ್ತಮ ಭೋಗಭೂಮಿಯಲ್ಲಿ ಬಡವ 
ಕಡುಬಲ್ಲಿದ, ಆಳು-ಅರಸ ಎಂಬ ಭೇದಗಳು ಇರುವುದಿಲ್ಲ. [ಆದಿಪುರಾಣ ೫.೩೦] 

೪. ಕ್ರಿಶ ೧೧೨೦: ಬಸವಣ್ಣ: ದಯವಿಲ್ಲದ ಧರ್ಮವದೇವುದಯ್ಯಾ/ ದಯವೇ 
ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ./ ದಯವೇ ಧರ್ಮದ ಮೂಲವಯ್ಯಾ, ಕೂಡಲ 
ಸಂಗಯ್ಯನಂತಲ್ಲದೊಲ್ಲನಯ್ಯಾ, [ಸಮಗ ವಚನ ಸಂ. ೧. ೨೪೭] 

೫. "ಒಲೆ ಹತ್ತಿ ಉರಿದರೆ ನಿಲಬಹುದು, ಧರೆ ಹೊತ್ತಿ ಉರಿದೊಡೆ 
ನಿಲ್ಲುವುದಕ್ಕಾಗುತ್ತದೆಯೇ? ಬೇಲಿಯೇ ಹೊಲವನ್ನು ಮೇಯ್ದರೆ, ಮನೆಯ ಹೆಂಗಸೇ 
ಮನೆಯಲ್ಲಿ ಕಳ್ಳತನ ಮಾಡಿದರೆ, ತಾಯಿಯ ಹಾಲು ವಿಷವಾದರೆ ಇನ್ನು ಯಾರಿಗೆ 
ದೂರು ಹೇಳಲಿ? [೧.೨೬] 

೬. ಕ್ರಿಶ ೧೨೦೦ರ ಸೋಮನಾಥನ ಶತಕ: ಹೊಟ್ಟೆಯೊಳಗೆ ಕೆಸರು ತುಂಬಿರುವಾಗ 
ಮೇಲೆ ತೊಳೆದರೆ ಶುದ್ದವಾಗುತ್ತದೆಯೇ? ನಿರ್ಮಲ ಚಿತ್ರವೇ ಮಡಿ 

೭. ಕ್ರಿಶ ೧೩೫೦-೧೪೦೧ ಕುಮಾರವ್ಯಾಸ: ಹಲವು ವರ್ಣದೊಳೆಸೆವ ಗೋ 
ಸಂ/ಕುಲದೊಳೊಂದೇ ವರ್ಣದಲಿ ಕಂ/ ಗೊಳಿಸುವೀ ಕ್ಷೀರಾಮೃತವು ಮೈ ಗೊಂಡು 
ತೋರ್ಪಂತೆ/ ಹೊಲಬುಗೆಟ್ರ ಚರಾಚರಂಗಳ/ ಸುಳಿವಿನಲಿ ಸುಳಿದಡಗಿ ಕಡೆಯಲಿ/ 
ನಿಲುವ ನಿಜವೊಂದಲ್ಲದೆರಡಿಲ್ಲೆಂದನಾ ಮುನಿಪ 

೮. ಒಂದು ವಸ್ತುವನೆರಡು ಮಾಡುವೆನೆಂದು ಬುದ್ದಿ ಭಾಂತಿಯಲಿ ಮನ/ 
ಸಂದು ಸಮೃಗ್ಲ್ಯಾನದುದಯದ ನೆಲೆಯ ಕಾಣಿಸದೆ/ ದೆಂದುಗಂಬಡುಶಿಹುದು 
ತತ್ಸದ / ಹಿಂದುಮುಂದರಿಯದೆ ಮಹಾತ್ಸರು/ ಬಂದ ಪಥದಲಿ ಬಾರದೇ ಕೆಡುತಿಹುದು 
ಜಗವೆಂದ [ಸಭಾಪರ್ವ. ಸಂಧಿ ೪, ಪದ್ಯ ೧೩ ಮತ್ತು'೧೬] 

೯."ಕ್ರಿಶ' ೧೪೧೧ರ "ಶಾಸನ: -ವಿಜಯನಗರದ ಅರಸ ಪೌಢದೇವರಾಯನ 
ಮಂತ್ರಿಯಾಗಿದ್ದ ಲಕ್ಷ್ಮೀಧರಾಮಾತ್ನನಿಗೆ ಆಕೆಯ ತಾಯಿ ಹೇಳಿದ ಪಾಠ: ಕೆರೆಯಂ 
ಕಟ್ಟಿಸು, ಬಾವಿಯಂ po ದೇವಾಗಾರಮಂ ಮಾಡಿಸ/ಜ್ಜರೆಯೊಳ್‌ ಸಿಲಿದನಾಥರಂ 
ಬಿಡಿಸು, ಮಿತರರ್ಗಿಂಬುಕೆಯ್‌ ನಂಬಿದ/ವರ್ಗರೆವಟ್ಟಾಗಿರು, ಶಿಷ್ಣರಂ ಪೊರೆ ಎನುತಿಂತೆಲ್ದಮಂ 
ಪಿಂತೆ ತಾ! ನೆರೆದಳ್‌ ಪಾಲೆರೆವೆಂದು ತೊಟ್ಟು ಕಿವಿಯೊಳ್‌ ಲಕ್ಷಿ £ಧರಾಮಾತ್ಸನಾ। 


೧೦. ೧೪೮೦-೧೫೬೪ ದಾಸ ವಿಷವಿಕ್ಕಿದವಗೆ ಷಡ್‌ 
ರಸವನುಣಿಸಲುಬೇಕು. ದ್ವೇಷಮಾಡಿದವನ ನ ಪೋಷಿ ಸಬೇಕು: ಹುಸಿಯಾ 
ಕೆಡಿಸುವನ ಹಾಡಿ ಹರಸಲು ಬೇಕು. ಮೋಸ ಮಾಡುವವನ ಹೆಸರ ಮಗನಿಗಿಡಬೇಕು. 


ಕನ್ನಡ ನುಡಿಯನ್ನಾಡುವ ನಾಡಿನಲ್ಲಿ ಹಲವು "ಧರ್ಮ'ಗಳು ಆಗಿ ಹೋಗಿವೆ, ಅದರಂತೆ ಕನ್ನಡ ನುಡಿಯೂ ಆ ಧರ್ಮಕ್ಕೆ 
eR ತನ್ನ p ಸಂಪತ್ತನ್ನು ಹೆಚ್ಚಿಿಕೊಂಡಿರುವುದಲ್ಲದೆ, ಆ ನುಡಿಯನ್ನಾಡುವ ಜನಕೋಟಿಯ ಲೋಕದ ್ರಷ್ಟಿಯನ್ನೂ 
ಇಹ  ಮವಿಸರಿಸುತ್ತಾ, ಬಹುಳಗೊಳಿಸುತ್ತಾ. ಆ 'ಮೂಲಕ ಉದಾತ್ತಗೊಳಿಸುತ್ತಾ ಬಂದಡೆ ಈ ಪ್ರಕ್ರಿಯೆಯಲ್ಲಿ ಕನ್ನಡ ನುಡಿಯಲ್ಲಿ, 

ಗಸಿ ಕನ್ನಡ ಮನಸ್ಸಿನಲ್ಲಿ ಎರಕಗೊಂಡ ಒಂದು ವಿಶಿಷ್ಟ ಧರ್ಮವನ್ನೂ ಗುರುತಿಸಬಹುದು, 'ಅದನ್ನು ಇಲ್ಲಿ'ನಾವು "ನ್ನಡ ಧರ್ಮ” 


ಹಿ ಕನ್ನ ಡದಲ್ಲಿ ಲಭ್ಯವಿರುವ ಮೊದಲ ಸಾಹಿತ್ಯ ಕೃತಿ "ಕವಿರಾಜ ಮಾರ್ಗ” ದಿಂದ ಹಿಡಿದು ಆಧುನಿಕ ರ ಕುವೆಂಪು 
ಎ ಅವರ ದವರೆಗೆ ಹೊಮ್ಮಿ ರುವ ಈ ಇನ್ನಡ ಧರ್ಮ'ದ ಒಂದು ಪ್ರಾತಿನಿಧಿಕ ಚಿತ್ರ ಇಲ್ಲಿದೆ-ಸಂ. 


೧೬ 


ಧರ್ಮವಿಚಾರ ಪುಟ 


ಎಲ್‌: ನಾಗಭೂಷಣ ಸ್ಪಾಮಿ 


ಹಿಂದೆ ನಿಂದಿಪರನ್ನು ವಂದಿಸುತಲಿರಬೇಕು. ಬಂಧನದೊಳಿಟ್ಟವರ ಬೆರೆಯಬೇಕು. 

ಕೊಂದ ವೈರಿಯ ಮನೆಗೆ ನಡೆದು ಹೋಗಲು ಬೇಕು. ಮುಂದೆಣಿಸುವವರ ಗೆಳೆತನ 

ಮಾಡಬೇಕು. ಕೊಂಡೊಯ್ದು ಬಡಿಯುವವರ ಕೊಂಡಾಡುತಿರಬೇಕು. ಕಂಡು 
ಹಿಸದವರ ಕರೆಯಬೇಕು.” ಇದು ಧರ್ಮದ ಜಯವೆಂಬ ದಿವ್ಯ ಮಂತ್ರ 

೧೧. ಕ್ರಿಶ ೧೮೧೦ ಶಿಶುನಾಳ ಶರೀಫ: ದುಡ್ತು ಕೆಟ್ಟದ್ದು ನೋಡಣ್ಣ - ದುಗ್ಗಾಣಿಗೆ 
/ ದಡ್ಡನಾಗಬೇಡೋ, ತಿಂದೀ ನೀ ಮಣ್ಣ !/ ದುಡ್ಡು ಕೆಟ್ಟದ್ದೊ ತಡ ತ್ರ ಮೂಢಾತ್ಯ/ 
ದೊಡ್ಡ ದೊಡ್ಡವರನ್ನೆ ಹೆಗ್ಗಾಲು ಇಡಿಸಿತು/ ದುಡ್ಡು ಕೆಟದ್ದು 'ನೋಡಣ್ಣ/ ಹಣ್ಣಿನ 
ಪೂಜೆಗೆ ಇಳಿಸಿ - ಮಣ್ಣಿನ/ ಸಂತೇಲಿ ಇಲ್ಲದ ಮರ್ಯಾದೆ ಕೊಡಿಸಿ/ ಮಿಣ್ಣನೆ 
ತಿಂದೀತು ಒಳಗ - ಮೆಲ್ಲನೆ/ ಥಣ್ಣಗ ಮಾಡೀತು ಬೆಂಕಿಯ ಕಡಿ./ ರೊಕ್ಕ ಮುಕ್ಕಿಸೀತು 
ಮಣು - ಅದ/ ತಕ್ಕಂತೆ ಬಳಸಲು ತೆರೆಸೀತು ಕಣ್ಣು/ ಮುಕ್ಕುವ ಚಪಲ ಏಕಿನ್ನು 
- ಮುಕ್ಕಿ/ ಬಿಕ್ಕಳಿಸಲು ಕುಡಿಸೀತು ನೀರನ್ನು/ ಆಸೆ ಬಿದ್ದು ಮನದ ಮಾರಿ/ 
ಹೊಂಟ್ಯಳೊ ಹುಡುಕುತ್ತ ನೂರೆಂಟು ಕೇರಿ/ ಕಾಸು ಕಾಸನ್ನೂ ಹೆಕ್ಕಿ - ಮೂಳಿ 
/ಶಿಶುನಾಳಾಧೀಶನ ಮರೆತಾಳು ಸೊಕ್ಕಿ. 

೧೨. ೧೯೦೪-೧೯೯೪ ಕುವೆಂಪು : ಯಾವ ಕಾಲದ ಶಾಸ್ತವೇನು ಹೇಳಿದರೇನು?/ 
ಎದೆಯ ದನಿಗೂ ಮಿಗಿಲು ಶಾಸ್ತವಿಹುದೇನು?/ ಎಂದೋ ಮನು ಬರೆದಿಟುದಿಂದೆಮಗೆ 
ಕಟ್ಟೀನು?/ ನಿನ್ನದೆಯ ದನಿಯೆ' ಯಷಿ /ಮನು ನಿನಗೆ ನೀನು! 

ಎದೆಯ ದನಿ ಧರ್ಮ ನಿಧಿ! ಕರ್ತವ್ಯವದುವೆ ವಿಧಿ!/ ನಂಬದನು; ಅದನುಳಿದು 
ಖಯಷಿಯು ಬೇರಿಲ್ಲ! / ನಮ್ಮ ಹೃದಯವೆ ನಮಗೆ ಶ್ರೀ ಧರ್ಮ ಸೂತ್ರ! [೧೯೩೧ 
ಕೋಗಿಲೆ ಮತ್ತು ಸೋವಿಯೆತ್‌ ರಶಿಯಾ ಸಂಕಲನದಿಂದ] 

ಧರ್ಮವೆನ್ನುವುದು ನಿಂತ ನೀರಲ್ಲ. ಸದಾ ಹೊಸತಾಗಬಲ್ಲ ಮನುಷ್ಯನ ಅರಿವಿನ 
ಸಾಮರ್ಥ್ಯ, ಅನ್ಯರ ವಿಚಾರವನ್ನೂ ಅಭಿಪ್ರಾಯವನ್ನೂ ಸಹಿಸಿಕೊಳ್ಳುವ ಚಿನ್ನದಂಥ 
ಗುಣ, ನಿಸರ್ಗದ ಕಟ್ಟಳೆಗೆ A ಬದುಕುತ್ತ ಎಲ್ಲ ಜೀವರಾಶಿಗಳನ್ನೂ 
ದಯೆಯಿಂದ ಕಾಣುವ ಮನೋಧರ್ಮ, ಸಾಮಾಜಿಕ ವರ್ತನೆಯಲ್ಲಿ ಇತರರ 
ಹಿತಕ್ಕಾಗಿ ಬದುಕುವ ರೀತಿ, ತನ್ನ ಅಧಿಕಾರವನ್ನ ಬಳಸಿಕೊಂಡು ನೆಲ ಹೊತ್ತಿ 
ದ ಮಾಡದಿರುವ, ತನ್ನಲ್ಲಿ ಸುತ್ತಲ ಜನ ಇಟ ನಂಬಿಕೆಯನ್ನು ಹುಸಿಮಾಡದ 
ಜವಾಬ್ದಾರಿ, ಶುಚಿಯಾದ ಮನಸು. . 

ಕುವೆಂಪು: ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲಿ ಮೀರಿ/ ನಿರ್ದಿಗಂತವಾಗಿ 
ಏರಿ/ ಓ ನನ್ನ ಚೇತನ ಆಗು ನೀ ಅನಿಕೇತನ (ಅನಿಕೇತನ: ೧೯೬೩) 

ಗ ವುದು ವ್ಯಕ್ತಿಯೊಬ್ಬ ಸಾಧಿಸಿಕೊಳ್ಳಬೇಕಾದ, ಕಲಿಕೆಯ ಎಲ್ಲ 
ಭಾರಗಳಿಂದ ಮುಕಗೊಂಡ ನಿರ್ಮಲ ಹೃದಯವಂತಿಕೆ. ದೃಷ್ಟಿ, ನಿಲುವು ಹೇಗೋ 
ಹಾಗೆಯೇ ನಿಸರ್ಗದ ಯತವನ್ನು ಮೀರದ ಬದುಕಿನ ರೀತಿಯೂ ಹೌದು. ಸಹನೆ, 
ಸಮಾನತೆ, ದಯೆ, ಕರುಣೆಗಳ ರ ಧರ್ಮ ಪದದ ಬೇರಿನ ಅರ್ಥ 
ಸಹಿಸುವುದು, ಧರಿಸುವುದು. ಅದನ್ನು ಮತದೊಡನೆ, ಜಾತಿಯೊಡನೆ ಸಮೀಕರಿಸಿ, 
ಬೆರೆಸಿ, ಧರ್ಮದ ಗೋಜಲು ವ್ಯಾಖ್ಯಾನ ಸ ಸೃಷ್ಟಿಸಿ, ದ್ವೇಷಕಾರಣ 
ಪೇರಿತ ರಾಜಕಾರಣಕ್ಕೆ ಬಳಸುವುದು ಧರ್ಮವಲ್ಲ. ಕನ್ನಡ'' 
ಮನಸು ಹಾಗೆಂದೂ "ಹೇಳಿಲ್ಲ 


(ಮೈಸೂರಿನಲ್ಲಿ ವಾಸಿಸುವ ಓ.ಎಲ್‌ ನಾಗಭೂಷ 
ಸ್ಥಾಮಿಯವರು ಕನ್ನಡ ಮತ್ತು ಇಂಗ್ಲಿಷ್‌ ಸಾಹಿತ್ನ ಗಳೆರಡರಲ್ಲೂ | 
ವಿದ್ಧತ್ತನ್ನು ಹೊಂದಿದವರು. ನಮ್ಮ ಮುಖ್ಯ ವಿಮಲ ಮತ್ತು 
Se ಕೂಡ.) 


ಹೊಸ ಮಮಸ್ಯ/ನವೆಂಬರ್‌ /೨೦೧೯ 


ನುಪ್ತಕವಬೋಕನ 


ಹು: ಗಾಂಧಿ ಕಥನ (ಮಹಾತ್ಮ ಗಾಂಧಿಯವರ ಬದುಕಿನ ಒಂದು ಸಮಗ್ರ 
ನಿರೂಪಣೆ) ಲೇ: ಡಿ.ಎಸ್‌. ನಾಗಭೂಷಣ ಪ್ರ; ಎಂ. ಮೂನಿಸ್ಥಾಮಿ ಅಂಡ್‌ 
ಸನ್ಸ್‌, ಬೆಂಗಳೂರು (೯೮೪೫೦ ೧೨೭೪೦ ಪು: ೭೧೫೩ ಜಿಲೆ: ರೂ. ೬00/- 


ಗಾಂಧಿ ಧ್ಯಾನದಿಂದಲೇ ಹುಟ್ಟಿದ ಗಾಂಧಿ ಸಮಗ್ರ ಚಿತ್ರ 


ಠಃ; ಒಂದು ವಾರದಿಂದ 
ಗೆಳೆಯ ಡಿ.ಎಸ್‌.ಎನ್‌ ಬರೆದ 
ಗಾಂಧಿ ಕಥನ ಓದುತ್ತಿದ್ದೇನೆ. ಮೂರು 
ಹಜ್ಜೆಗಳಲ್ಲಿ, ೯೩ ಶೀರ್ಷಿಕೆಗಳ 
ಮೂರು ಹೆಚ್ಚೆ ಗುರುತುಗಳಲ್ಲಿ, ೫೭೩ 
ಪಶೀರ್ಷಿಕೆಗಳಲ್ಲಿ, ಲೇಖಕನ 
ಮಾತು ಮತ್ತು ಗಾಂಧಿ ಚಿತ್ರ 
ಸ೦ಪುಟಮು ಸೇರಿದಂತೆ 
ಏಳುನೂರಕ್ಕೂ ಹೆಚ್ಚು ಪುಟಗಳಲ್ಲಿ 


ಗಾಂಧಿ ಈಧನ 


ಗಾಂಧಿಯವರ ಬದುಕಿನ ಸಮಗ್ರ 
ನಿರೂಪಣೆಯಾಗಿರುವ ಈ ಉದ್‌ 
-ಗಂಥ ನನ್ನನ್ನು ಆವರಿಸಿಕೊಂಡು 


ಕಾವ್ಯವನ್ನು ಪ್ರಾರಂಭಿಸುವಾಗ- 
'ಬಿನ್ನಹ ಗುರುವೇ, ಧ್ಯಾನಕ್ಕೆ 
ಬೇಸರಾದಾಗ ಕನ್ನಡದೊಳಗೊಂದು 
ಕಥೆ ಹೇಳುವೆ” ಎನ್ನುತ್ತಾ ಶುರು 
ಹಚ್ಚುತ್ತಾನೆ. ಕತೆ ಹೇಳುತ್ತ ಹೇಳುತ್ತ ಕಥನವೇ ಒಂದು ಧ್ಯಾನವಾಗಿಬಿಡುತ್ತದೆ. 
ಹಾಗಾಗಬೇಕೆಂಬುದೇ ಆಗಬೇಕೆಂಬುದು ಕವಿಯ ಬಿನ್ನಹ. “ಗಾಂಧಿ ಕಥನ” ದಲ್ಲಿ 
ಇಂಥದೊಂದು ಚಮತ್ಕಾರ ನಡೆದುಬಿಟ್ಟಿದೆ! ಅಂದರೆ ಕಥನದ "ವಸ್ತು' ಮತ್ತು 
ಕಥನದ "ರೀತಿ' ಒಂದರೊಳಗೊಂದು ಚೆರೆತು ಏಕವಾಗಿಬಿಟ್ಟಿದೆ. ಗಾಂಧಿ ಕಥನ 
ವನ್ನು ಓದುತ್ತ ಹೋದಂತೆ ಈ ಎರಕದ ಅನುಭವವೇ ಮೊದಲಾಗಿ 
ಸಾವ. 


ಅಂದರೆ ಗಾಂಧಿಯವರ ಚಿತ್ರ ಆರಾಧನಾ ಭಾವದಿಂದ ಬಾನೇರದಂತೆ, 
ವಿಮರ್ಶೆಯ ಉಳಿಯಿಂದ ಮೂರ್ತಿ ಭಂಜನೆಯೂ ಆಗದಂತೆ, ವರದಿ ಮಾತ್ರ 
ವಿವರಣೆಗಳಿಂದ ರಕ್ತ ಹೀನವು ಆಗದಂತೆ, ಸಾವಧಾನದ ಓದುಗರಿಗೆ ತಮ್ಮೊಳಗೇ 
ಅರ್ಥವಾಗುವಂತೆ, ತಮ್ಮದೇ ಪೂರ್ವಾಗಹಗಳ ತಿಕ್ಕಾಟದ ಒಳಗಿಂದಲೇ ಗಾಂಧಿ 
ಮೂರ್ತಿಯೊಂದು ಮೂಡಿಬರಲನುವಾಗುವಂತೆ -ಬಹು ಪರಿಶ್ರಮದಿಂದ ಬರೆದಿರತಕ್ಕ 
ಅಪೂರ್ವವಾದ ಬರಹವಿದು. ಗಾಂಧಿ, ತಮ್ಮನ್ನು ತಾವೇ ಹೇಗ 
ಕಡೆದುಕೊಂಡರೆನ ವುದನ್ನು, ತಮ್ಮನ್ನು ತಾವೇ ಕೆತ್ತಿಕೊಳ್ಳುತ್ತಾ ಆ ಅಸಹನೀಯ 


ನೋವು ಮತ್ತು ಸ್ವ- ಆವಿಷ್ಕಾರದ ಸಂಭ್ರಮಗಳನ್ನು ಹೇಗೆ ಅನುಭವಿಸಿದರೆಂಬುದನ್ನು 


ನಾ ತೋರಿಸುತ್ತಿರುವ ಗಂಥವಿದು. ಪಾರದರ್ಶಕತೆಗೆ ವಿರೋಧಿಯಾದ 
ಎಲ್ಲ ಬಗೆಯ ವಾಗಾಡಂಬರಗಳನ್ನು ಕೈಬಿಟ್ಟ ಬರಹವಿದು. ಒಂದು ಮಾತಿನಲ್ಲಿ 
ಹೇಳಬೇಕೆಂದರೆ- ಉಪವಾಸ ಕೂರುತ್ತಾ ಉಪವಾಸದಿಂದಲೇ ಪುಷ್ನಿಗೊಳ್ಳುತ್ತ 
ಹೋಗುವ ಗಾಂಧಿ ವ್ಯಕ್ತಿತ್ವವನ್ನು ತೋರಿಸಬೇಕಾದ ಮಾತು ಹೇಗಿರಬೇಕು ಎಂಬುದನ್ನು 
ಪ್ರಜ್ಞಾಪೂರ್ವಕವಾಗಿ ಸಾಧಿಸಿಕೊಂಡ ಬರಹವಿದು. 

ಎಲ್ಲೋ ಓದಿದ ನೆನಪಿದೆ. ಧ್ಯಾನಮಗ್ನ, ನಿರ್ವಾಣ ಸ್ಥಿತ ಬುದ್ಧನ ಮುಖ- 
ಮೂರ್ತಿ ಬೇಕೆಂದರೆ ಎಲ್ಲೆಡೆ ಕಾಣಸಿಗುತ್ತದೆ. ಅದು ಚಿರಪರಿಚಿತ. ಆದರೆ ಮೊದಲ 
ಬಾರಿಗೆ ಮನುಜರ ಬಾಳಲ್ಲಿ ಸಾವೆಂಬ ನಿಜವನ್ನು ತಿಳಿದಾಗ, ಒಮ್ಮೆಲೆ ಅಂತರಂಗವೇ 
ಉಲ್ಲೋಲಕಲ್ಲೋಲಗೊಂಡು ಕಂಗೆಟ್ಟು ಗ ಸಿದ್ದಾರ್ಥನ ಉದ್ರಿಗ್ನ ಚಿಂತಾಕ್ರಾಂತ 
ಮುಖದ ಕೆತ್ತನೆಯನ್ನು ಎಲ್ಲಿಯಾದರೂ ಕಾಣುವೆವೇನು? ಧ್ಯಾನಸ್ಥ ಮುಖವನ್ನು 
ಕೆತ್ತುವುದಕ್ಕಿಂತ ದೊಡ್ಡ ಸವಾಲು ಇದು. ಗಾಂಧಿ, ತನ್ನ ರ ಪ್ರಯೋಗ 
ನಂದುಕೊಂಡಾಗಲೇ, ತನ್ನನ್ನು ತಾನು ಎಲ್ಲರ ಮುಂದೆ ಕತಿಕೊಳ್ಳುತ್ತಾ ತನ್ನ ಉದ್ದಿಗ್ನ 
ಮುಖವನ್ನು ಲೋಕಕ್ಕೆ ಕಾಣಿಸುತ್ತಾ ಶಿಲ್ಪ ಮತ್ತು ಶಿಲ್ಪಿ ಒ೦ದೇ ಆಗಿ | ಎರಕಗೊಳುತ್ರ 


ಹಬ್ಬಿಕೊಂಡಿರುವ ಮಹಾತ್ಮ 


ಬಿಟ್ಟಿದೆ. ನಮ್ಮ ರತ್ನಾಕರವರ್ಣಿ ತನ್ನ 


೧೭ 


ಹೋದರು. ಇಂಥ ಗಾಂಧಿಯ ಬಾಳನ್ನು- ಅದು ಹೇಗೆ ನಡೆದಿದೆಯೋ ಹಾಗೆ - 
ತಮ್ಮ ವ್ಯಾಖ್ಯಾನವನ್ನು ಎಲ್ಲಿಯೂ ಹೇರದೇ, ಗಾಂಧಿ ಬಗ್ಗೆ ಬರೆದ ಇತರ ಲೇಖಕರ 
ವ್ಯಾಖ್ಯಾನವನ್ನು ಸೂಕ್ಷ ಎಚ್ಚರಿಕೆಯಿಂದ ಗಮನಿಸಿ, ಎಚ್ಚರದಿಂದ ಆಯ್ಕೆ ಮಾಡಿ, 
ಡಿ. ಕ ಇಲ್ಲಿ 'ಕಟ್ಟದ್ದಾರೆ. ಗಾಂದಿಗೆ ಪ್ರಿಯವಾದ pS 
ಮನೋಧರ್ಮವನ್ನು ಪ್ರ "ಗಂಥದಲ್ಲಿ ಯಾರೂ ಗುರುತಿಸಬಹುದು. ಒಂದು 
ಉದಾಹರಣೆ ನಡಿ. ಡಿ .ಎಸ್‌. ಎನ್‌ ಶ್ರೀ ರಮಣ ಮಹರ್ಷಿಗಳ ಭಕ್ತರೆಂದು 
ಅವರನ್ನು ಬಲ್ಲ ಎಲ್ಲರಿಗೂ ಗೊತ್ತು. ಸಮಕಾಲೀನರಾಗಿದ್ದು, ಪರಸ್ಪರ ಗೌರವವಿದ್ದು, 
ರಮಣ ಮತ್ತು ಗಾಂಧಿ ಪರಸ್ಪರ "ಭೇಟಿಯಾಗಿಲ್ಲ. ಇನ್ನೆ ಮ ಭೇಟಿ ನಡೆಯುತ್ತದೆ 
ಎಂಬ ಸಂದರ್ಭವಿದ್ದೂ ಅದು ನಡೆಯಲಿಲ್ಲ. ಈ ಭೇಟಿ 'ಸಂಭವಿಸಬೇಕಿತ್ತ ಎಂದು 
ಡಿ.ಎಸ್‌.ಎನ್‌ ಹಂ೦ಬಲಿಸ ಸುತ್ತಾರೆ. ಏಕೆಂದರೆ ಗಾಂಧಿ, ರಮಣರಿಂದ 
ಅರಿಯಬಹುದಾಗಿದ್ದ ಆಂತರಿಕ ಸತ್ಯ ಒಂದಿತ್ತು ಎಂದು ಅವರು ಭಾವಿಸುತ್ತಾರೆ. 
ಆದರೆ ಭೇಟಿ ನಡೆಯಲಿಲ್ಲ. ಎ ವಿಧಿವಿಲಾಸವೆಂದೇ ಡಿ.ಎಸ್‌ ವಿನ್‌ 
ಹೇಳುತ್ತಾರೆ. ಆಶ್ಚರ್ಯವೆಂದರೆ ಎಲ್ಲ ಮಾತುಗಳನ್ನು ತಮ್ಮ "ಲೇಖಕನ ಮಾತುಗಳಲ್ಲಿ” 
ಹೇಳಿದ್ದಾರಲ್ಲದೆ ಗಂಥದಲ್ಲಿ ಈ ಬಗ್ಗೆ ಒಂದೇ td ಮಾತಿಲ್ಲ! ಭೇಟಿಯಾಗದೆ 
ಇರುವುದರ ' ಬಗ್ಗೆ ರಮಣರೆ ಏನು 'ಹೇಳಿದರು ಎ೦ಬ ಮಾಹಿತಿ ಇದ್ದು ಅಥವಾ 
ಮಾಹಿತಿಯನ್ನು ಪಡೆಯಬಹುದಾಗಿದ್ದು, ತಾನು ಹೇಳಹೊರಟಿರುವ ಕಥನಕ್ಕೆ ಅದು 
ಅಷ್ಟಾಗಿ ಅಗತ್ಯವಿಲ್ಲವೆಂದು ಕಂಡುಕೊಳ್ಳುವ ಸಂಯಮ-ರಮಣ ಭಕ್ತನ-ಠ ಸಂಯಮ 
ತುಂಬಾ ಇಷ್ಟವಾಗುತ್ತದೆ. ಈ ಸಂಯಮ ಗಾಂಧಿ ಧ್ಯಾನದಿಂದಲೇ 
ಬಂದುದಾಗಿರಬೇಕು. 


ವ್ಯಾಖ್ಯಾನಗಳು ಅನಿವಾರ್ಯ. ಏಕೆಂದರೆ ಅವು ಘಟನೆಗಳನ್ನು ಇನ್ನೊಂದು 
ಬೆಳಕಿನಲ್ಲಿ ನೋಡಲು ಸಾಧ್ಯವಾಗುವಂತೆ ಮಾಡುತ್ತವೆ. ನಮ್ಮ ತಪ್ಪು ನಮಗೆ 
ಅರಿವಾಗುವಂತೆ ಮಾಡುವುದೂ ವ್ಯಾಖ್ಯಾನಗಳೇ. ಆ ವ್ಯಾಖ್ಯಾನ ಇತರರು ಮಾಡಿದ್ದು 
ಆಗಿರಬಹುದು ಅಥವಾ ನಾವೇ ಮಾಡಿಕೊಳ್ಳುತ್ತಿರುವ ವ್ಯಾಖ್ಯಾನ ಆಗಿರಬಹುದು. 
ಆದರೆ ವ್ಯಾಖ್ಯಾನಗಳು ದಾರಿ ತಪ್ಪಿಸಲೂಬಹುದು. ಆದುದರಿಂದಲೇ ಈ ಕಥನದಲ್ಲಿ 
-ಘಟನೆಗಳಿಗೆ ವ್ಯಾಖ್ಕಾನಗಳನ್ನು ಆಯ್ದುಕೊಳ್ಳುವಲ್ಲಿ ಬಹು ಸೂಕ್ಷ ವಾದ ಎಚ್ಚರ 
ಅಗತ್ಯ. ಈ ವಿಷಯದಲ್ಲಿ ಡಿ.ಎಸ್‌.ಎನ್‌. ಗೆ ಮೈಯ್ಯೆಲ್ಲ ಎಚ್ಚರ. ಈ ದೃಷ್ಟಾಂತವನ್ನು 
ನೋಡಿ: ಇದು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧಿ ಸೆರೆಮನೆಯಿಂದ ತಮ್ಮ ಮಗ ೧೭ವರ್ಷದ 
ಮಣಿಲಾಲನಿಗೆ ಬರೆದ ದೀರ್ಪ ಪತ್ರದ ಸಂದರ್ಭ. ಈ ಪತ್ರದಲ್ಲಿ ಗಾಂಧಿ - "ಈಗ 
ಮನೆಯಲ್ಲಿರುವ ಹಿರಿಯ ಮಗನಾಗಿ ತಾಯಿ- ಅತ್ತಿಗೆ ಮತ್ತು ತಮ್ಮಂದಿರ 
ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ತನ್ನ ಕರ್ತವ್ಯವೆಂದು ಭಾವಿಸುವಂತೆ 
ಮನಸನ್ನು ತರಬೇತುಗೊಳಿಸಿಕೊಳ್ಳುವುದೇ ನಿಜವಾದ ಶಿಕ್ಷಣವೇ ಹೊರತು ಅಕ್ಷರ 
ಜ್ಞಾನವಲ್ಲ. ಪ್ರತಿಯೊಬ್ಬನೂ ಹನ್ನೆರಡು ವಯಸ್ಸಿನ ನಂತರ ತನ್ನ ಕರ್ತವ್ಯವನ್ನು 
ಮನವರಿಕೆ ಮಾಡಿಕೊಳ್ಳುವಂತೆ ಆಲೋಚನೆ, ಮಾತು ಮತ್ತು ಕೆಲಸಗಳಲ್ಲಿ ಸಮಾಧಾನ, 
ಸತ್ಯವಂತಿಕೆಗಳನ್ನೂ ಜೀವಹಾನಿ ಮಾಡದಿರುವಂತಹ ಕಲಿಕೆ ಆಚರಣೆಗಳನ್ನೂ 
ರೂಢಿಸಿಕೊಳ್ಳುವುದೇ ಶಿಕ್ಷಣ'- ಎನ್ನುತ್ತಾರೆ. ಇದರ ಬಗ್ಗೆ ಬರೆಯುತ್ತ- ಡಿ.ಎಸ್‌.ಎನ್‌- 
"ಕುಟುಂಬದ ಲೌಕಿಕ ಯೋಗಕ್ಷೇಮದ ವಿಷಯಗಳಲ್ಲದೆ ಕುಟುಂಬದ ಆಂತರಂಗಿಕ 
ಯೋಗಕ್ಷೇಮದ ಬಗ್ಗೆಯೂ ಅವರು ನೀಡುವ ಸೂಚನೆಗಳ ಸ್ಪರೂಪ ಗಾಂಧಿಯಲ್ಲಿದ್ದ 
ತಾಯ್ದನದ ಜೊತೆಗೆ ತಂದೆತನದ ಪರಿಚಯವನ್ನೂ ಮಾಡಿಕೊಡುತ್ತಾ ಈ ಪತ್ರ 
ಒಟ್ಟಾರೆ ಅವರ ವ್ಯಕ್ತಿತ್ಸದಲ್ಲಿ ಸಿದ್ದವಾಗುತ್ತಿದ್ದ ಹದದ ಸೂಚನೆಯನ್ನು ನೀಡುತ್ತದೆ” 
ಎನ್ನುತ್ತಾರೆ. ಜೊತೆಗೇ ಅಧ್ಯಾಯದ ಕೊನೆಯಲ್ಲಿ (೧೨೬ ಪುಟ) ಲೂಯಿ ಫಿಷರ್‌ 
ಮಾಡಿದ ವ್ಯಾಖ್ಮಾನದ ಸಾಲುಗಳನ್ನು ಉಲ್ಲೇಖಿಸುತ್ತಾರೆ. ಅದು ಹೀಗೆ. “ಇದೊಂದು 
ಹದಿಮೂರನೇ ವಯಸಿಗೇ ಮದುವೆಯಾಗಿ, ಬಾಲ್ಕವನ್ನು ಕಳೆದುಕೊಂಡಿದ್ದ 
ತಂದೆಯೊಬ್ಬ ಅದರ ಫಲವಾಗಿ ತನ್ನ ಮಗನನ್ನು ತನ್ನದೇ ವ್ಯಕ್ತಿತ್ತದ ಎರಕದಲ್ಲಿ 
ರೂಪಿಸಿಕೊಂಡು ತನ್ನ ಬದುಕಿನ ಮಹಾನ್‌ ಗುರಿಯನ್ನು ತಲುಪುವುದಕ್ಕೆ ಬೇಕಾದ 
ಒಳ್ಳೆಯ ಸಹಾಯಕನೊಬ್ಬನನ್ನು ತಯಾರು ಮಾಡಿಕೊಳ್ಳುವ ಪ್ರಯತ್ನದಂತೆ ಕಾಣುತ್ತದೆ. 
ಮಣಿಲಾಲ, ವಕೀಲನೋ, ವೈದ್ಯನೋ ಆಗ ಬಯಸಿದ್ದರೆ, ಗಾಂಧಿ ಆತನನ್ನು ಒಬ್ಬ 
ಸಣ್ಣ ಸಂತನನ್ನಾಗಿ ಮಾಡಲು ಪ್ರಯತ್ನಿಸಿದರು. ದಿಗಂತದಲ್ಲಿ ನೆಟ್ಟದ್ದ ಗಾಂಧಿಯವರ 
ದೂರದೃಷ್ಟಿಗೆ ತನ್ನ ಹತ್ತಿರದವರ ಕಾಳಜಿಗಳನ್ನು ಸೂಕ್ಷ್ಮ ವಾಗಿ 
ಗಮನಿಸಲಾಗಲಿಲ್ಲವೇನೋ”-ಎಂದು ಬರೆಯುತ್ತಾರೆ. ಈ ಕಮೆಂಟ್‌ ಉಲ್ಲೇಖಾರ್ಹ 
ಎಂದು ಡಿಎಸ್‌ಎನ್‌ಗೆ ಕಂಡಿತಲ್ಲ, ಇದು ಅವರ ಮನಸನ್ನು ಸೂಚಿಸುತ್ತದೆ. ಕೆಲವು 
ಸಂದರ್ಭಗಳಲ್ಲಿ ಇಂಥ ಮನೋಸೂಚನೆಗಳು ತೇಲಿಸಿದ ಮಾತಿನಂತೆಯು 
ಕೇಳಿಸುವುದುಂಟು. ಜೆ. ಪಿ ಅವರ ಪತ್ನಿ ಪ್ರಭಾವತಿಯವರನ್ನು ಬಹ್ಮಚರ್ಯದ 
ಬದುಕಿಗೆ ಒಪಿಸುವಲ್ಲಿ ಗಾಂಧಿ ಜೆಪಿ ಅವರೊಡನೆ ಸಮಾಲೋಚಿಸಿರಲಿಲ್ಲ ಎನ್ನುವುದು 
ಬೇರೆ ಮಾತು ಎಂದಷ್ಟೇ ಡಿ.ಎಸ್‌ಎನ್‌. ಹೇಳುವರು! 


ಹೊಸ ಮನಮಷ್ಯ/ ನವೆಂಬರ್‌/೨೦೧೯ 


ಇನ್ನೂ ಕೆಲವು ಸಂದರ್ಭಗಳು ಇನ್ನಷ್ಟು ವಿವರಣೆಗಳನ್ನು ಕೊಡಲೇಬೇಕಿತ್ತು 
ಎನಿಸುವ ಸಂದರ್ಭಗಳು. ಆದರೆ ಅದೇಕೋ ಡಿ.ಎಸ್‌.ಎನ್‌. ಹಾಗೆ ಮಾಡ 
ಹೋಗುವುದಿಲ್ಲ. ಉದಾ : ಗಾಂಧಿ ಆಧುನಿಕ ನಾಗರಿಕತೆಯನ್ನು ಇನ್ನೊಂದೇ 
ದೃಷ್ಟಿಯಿಂದ ವಿಮರ್ಶಿಸಲು ಒಂದು ಕಾರಣವನ್ನು ಒದಗಿಸಿದ, ಜಿಕೆ ಚೆಸ್ಪರ್ಟನ್‌ 
ಬರೆದ ಅಂಕಣದ ಬಗ್ಗೆ -ಡಿ. ಎಸ್‌.ಎನ್‌. ಈಗ ಒದಗಿಸಿದ ವಿವರಗಳು ನಿಜಕ್ಕೂ 
ಇನ್ನಷ್ಟು ಸ್ಪಷ್ಟತೆಯನ್ನು ಬಯಸುತ್ತದೆ. ಅದಕ್ಕೆಂದೇ ರಾಮಚಂದ್ರ ಗುಹಾ ಅವರು 
ಒಂದು ಬಗೆಯ ವಿವರಣೆಯನ್ನು ಒದಗಿಸಿಯೂ ಇದ್ದಾರೆ. ಇಲ್ಲಿನ ವಿಚಿತ್ರವನ್ನು 
ಗಮನಿಸಿ, ಚೆಸ್ಪರ್ಟನ್‌ ಭಾರತದಲ್ಲಿ ಈಗ ಕೇಳಿಬರುತ್ತಿರುವ ರಾಷ್ಟ್ರೀಯತೆಯ ps 
ಭಾರತೀ ಯವು ಅಲ್ಲ, ರಾಷ್ಟ್ರೀಯವು ಅಲ್ಲ ಎಂದು ಪೇವಡಿ ಮಾಡಿದ್ದ ಈ ಲೇವಡಿ 
ಹಾಗಾದರೆ ಭಾರತೀಯತೆ" ಎಂದರೇನು? ರಾಷ್ಟ್ರೀಯತೆ ಎಂದರೇನು? ಎಂದು 
ಮೂಲಭೂತವಾಗಿ ಯೋಚಿಸುವಂತೆ ಮಾಡಿತು. ಅಂದರೆ ಅಪಹಾಸ್ಕದ ಮಾತು 
ಕೂಡ ಅದು ಚಿಂತನೆಯ ಸ ಸ್ಪರೂಪದ್ದಾಗಿದ್ದರೆ - ಅಪಹಾಸ್ಯಕ್ಕೆ ಈಡಾದವರಲ್ಲಿ 
ಸ್ಪತಂತ್ರ ಚಿಂತನೆಗಳನ್ನು ಸೃಜಿಸ ಬಲ್ಲದು. ಚಿಂತನೆಗಳು ಕೆಲಸ ಮಾಡುವ ಪರಿಯೇ 
ಬೇರೆ! ಇನ್ನೊಂದು ಸಂಸ್ಕೃತಿಯ ಜೊತೆ ಯಾವ ರೀತಿಯಲ್ಲಾದರೂ ಸಂಪರ್ಕ 
ಬಾರದೆ ನಮ್ಮಲ್ಲಿ ಸ್ವತಂತ್ರ ಚಿಂತನೆಗಳು ಉಂಟಾಗುವುದು ಕಷ್ಟು- ಈ ಅಂಶಗಳನ್ನೆಲ್ಲ 
ಡಿ.ಎಸ್‌.ಎನ್‌ ಚೆನ್ನಾಗಿ ವಿಸ್ತರಿಸಬಲ್ಲರು ಎಂದಷ್ಟೇ ನಾನು ಹೇಳುತ್ತಿರುವುದು. 

ಅದ್ದುತವಾದ ಈ ಕಥನ ಎರಡನೆಯ ಮುದಣ ಕಾಣುವುದು ಖಚಿತ. 
ಕಾಣಲೇಬೇಕು. ಆಗ ಇಲ್ಲಿನ ಅನೇಕ ದೋಷಗಳು ನಿವಾರಣೆಯಾಗಬೇಕು. ಇನ್ನೊಮ್ಮೆ 
 ಮನಮುಟ್ಟ ಪರಿಷ್ಠರಿಸಬೇಕಾದೀತು. ಈ ವಾಕ್ಯ ನೋಡಿ: “ಅನುಭಾವ ಮತ್ತು 

ಕುಶಲತೆಗಳು ಕುತೂಹಲಕಾರಿ ಕಸಿಯನ್ನು ಧರಿಸಿರುವಂತೆ ತೋರುವ ಆತನ ನೈತಿಕತೆ 
ಮತ್ತು ಬೌದ್ಧಿಕತೆಗಳು ಆಲೋಚನೆಯ ಸಾಮಾನ್ಯ ಪ್ರಕ್ರಿಯೆಗಳನ್ನು ದಿಕ್ಕುಗೆಡಿಸಿ 
ಬಿಡುತ್ತದೆ(ಪು ೨೧೬). ಇದು ಇಂಗ್ಲೀಷ್‌ ವಾಕ್ಕವೊಂದರ ಅನುವಾದ. ಕನ್ನಡದ 
ಓದುಗರಿಗೆ ತುಸು ಕಷ್ಟವೇ. ಪುಟ್ಟ ೧೫ರಲ್ಲಿ ಭಗವದ್ಗೀತೆಯ ಶ್ಲೋಕ ತಪ್ಪಾಗಿ 
ಮುದಿತವಾಗಿದೆ. ಅದು ಅಧ್ಯಾಯತೋ ವಿಷಯಾನ್‌ ಅಲ್ಲ. 'ಧ್ಯಾಯತೋ 
ವಿಷಯಾನ್‌' ಆಗಬೇಕು. 

ಎಷ್ಟು ಕಾವೃಮಯವಾಗಿಯೂ ಡಿಎಸ್‌ಎನ್‌ ಬರೆಯಬಲ್ಲರು ಎಂಬುದಕ್ಕೆ ನಾನು 
ಉದಾಹರಿಸ ಬೇಕೆಂದು ಆಸೆಪಟ್ಟರೂ ಈ ಚಿಕ್ಕ ಪ್ರತಿಸ್ಪಂದನದಲ್ಲಿ ಎಡೆಇಲ್ಲದಾಗಿದೆ. 
ಅದಿರಲಿ ದೇವನೂರು ಮಹಾದೇವ, ಪುಸಕ ಬಿಡುಗಡೆ ಸಂದರ್ಭದಲ್ಲಿ ಹೇಳಿದಂತೆ, 
ತನ್ನ ತನು- ಮನ- ಧನ- ಆತ್ಮಗಳನ್ನು ಸುರಿದು (ಸುರಿಯಲು ಬೇರೆ ಇನ್ನೇನಿದೆ 
ಮನುಜರಲ್ಲಿ) ಡಿಎಸ್‌ಎನ್‌- ಈ ಕಥನವನ್ನು ಕಟ್ಟಿದ್ದಾರೆ. ನಾಡಿನ ಎಲ್ಲೆಡೆ 
ಇನ್ನೊಂದೆರಡು ವರ್ಷವಾದರೂ ಈ ಗ್ರಂಥದ ಕುರಿತು ಚಿಂತನೆಯ ಅಲೆಗಳು 
ಹರಡುವುದು ನಾಡಿನ ಕ್ಷೇಮಕ್ಕೆ ಒಳ್ಳಯದು 


ಲಕ್ಷ್ಮೀಶ ತೋಳ್ಪಾಡಿ 


ಲೋಹಿಯಾ ಜನ್ಮಶತಾಬ್ದಿ ಪ್ರತಿಷ್ಠಾನವು ಪ್ರತಿ ವರ್ಷದಂತೆ ಈ ವರ್ಷವೂ 
ಈ ನವೆಂಬರ್‌ ೧೭ ಹಾಗೂ € ೧೭ರ ಶನಿವಾರ ಮತ್ತು ಭಾನುವಾರ ಕುಪ್ಪಳಿಯ 
je: ಕುವೆಂಪು ಪ್ರತಿಷ್ಠಾನದ ಸಹಯೋಗದಲ್ಲಿ ಕುಪಳಿಯ ಶತಮಾನೋತ್ಸವ 

ನದಲ್ಲಿ "ಪರ್ಯಾಯ ಅಭಿವೃದ್ಧಿ ಮಾದರಿ” ಕುರಿತು ಅಧ್ಯಯನ ಶಿಬಿರವನ್ನು 
ಆಯೋಜಿಸಿದೆ. ಈ ವಿಷಯ ಬರಿತ ಪರಿಣತರಿಂದ ಉಪನ್ಯಾಸ, ವತ 
ಮತ್ತು ಚಲನಚಿತ್ರ ಪ್ರದರ್ಶನವಿರುತ್ತದೆ. ಎರಡೂ ದಿನಗಳ ಬೆಳಗಿನಿಂದ 
ಸಂಜೆಯವರೆಗಿನ ಶಿಬಿರದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಲ್ಲಷ್ಟು 
ಬಿಡುವಿರುವ ಆಸಕ್ತರು ಶಿಬಿರಾರ್ಥಿಗಳಾಗಿ ಭಾಗವಹಿಸಲು ಈ ಕೆಳಗಿನ 
ದೂರವಾಣಿ ಸಂಖ್ಯೆ ಗಳಿಗೆ ಕರೆ ಮಾಡಿ ತಮ್ಮ ಹೆಸರನ್ನು 
ನೊಂದಾಯಿಸಿಕೊಳ್ಳಬಹುದು. ೧೫ರ ರಾತ್ರಿಯಿಂದ ೧೭ರ ಸಂಜೆವರೆಗಿನ 
ಊಟೋಪಹಾರ ಮತ್ತು ಸ ಸಾಮೂಹಿಕ ವಸ ಗಾಗಿ ಪ್ರತಿ ಶಿಬಿರಾರ್ಥಿಗೆ ಶಿಬಿರ 
ಶುಲ್ವ ರೂ.೨೫೦/- ವಿದ್ಯಾರ್ಥಿಗಳಿಗೆ ರೂ. ೧೫೦/- 


ಸಂಪರ್ಕ ಸಂಖ್ಯೆಗಳು : 9731929731 / 9480141984 / 9845118866 
-ಅಧ್ಯಕ್ಷರು: ಲೋಹಿಯಾ ಜನ್ಮಶತಾಬ್ದಿ ಪ್ರತಿಷ್ಠಾನ, ಶಿವಮೊಗ್ಗೆ 


೧೮ 


: ಅಭಿನವ, 
MEE ಬೆಲೆ: ರೂ. Mo 


ಪು: ಲೈಂಗಿಕ ಜಾತಕ (ಕಾದಂಬರಿ) ಲೇ: ಕೆ. ಸತ್ಯನಾರಾಯಣ ಪ್ರ; 


ಬೆಂಗಳೂರೂ (೯೪೪೮೮೦೪೯೦೫) ಪು 


ಸಲಿಂಗ ಕಾಮ ಕುರಿತ ಸ್ವಾರಸ್ಯಕರ ಜಿಜ್ಞಾಸೆ 


ಯ 


1 ಸಲಿಂಗ ರತಿ ನಮ್ಮ ಪ್ರಾಚೇನ ಶಿಲ್ಪಗಳೇ 
ಸೂಚಿಸುವಂತೆ ನಮ್ಮ ಸಮಾಜಕ್ಕೆ ಹೊಸದೇನಲ್ಲ. ಆದರೆ 
ಈ ಹಿಂದೆ ಅಲ್ಲೊಂದು ಇಲ್ಲೊಂದು-ಅದೂ ಕದ್ದು 
ಮುಚ್ಚಿ- -ನಡೆಯುತ್ತಿದ್ದ ಈ ಸಂಬಂಧ ಈಗ ಮುಕ್ತ 
ವರಾರುಕಟ್ಟೆ ಆರ್ಥಿಕತೆಂಶಂು ದಿನಗಳಲ್ಲಿ 
'ರಾಜಾರೋಷವಾಗಿಯೇ ಪ್ರಕಟವಾಗುತ್ತಿದೆ. ಅದಕ್ಕೆ ಈಗ 
ಕಾನೂನಿನ ಮರಾನ್ಯತೆಂ೫೫ ಸಿಕ್ಕಿ ಸ 
ಸಂಘಟನೆಯನ್ನೂ ಕಟ್ಟಿಕೊಂಡು ಅದಕ್ಕೊಂದು ಸಾಮಾಜಿಕ 
ಮಾನೃತೆಯನ್ನೂ ಒದಗಿಸಿಕೊಳ್ಳುವ ಪ್ರಯತ್ನಗಳೂ ನಡೆದಿವೆ. 
ಈ ಹಿನ್ನೆಲೆಯಲ್ಲಿ ಈ ಕೃತಿಯ ಕರ್ತೃ ನಮ್ಮ ಸಮಾಜದಲ್ಲಿ 
ಇತ್ತೀಚೆಗೆ ಏಕೆ ಶೃಂಗಾರ ರಸ ಕಡಿಮೆಯಾಗಿ ಗಂಡು-ಹೆಣ್ಣಿನ ನಡುವಣ ನೈಸರ್ಗಿಕ 
ಆಕರ್ಷಣೆ ಕಡಿಮೆಯಾಗುತ್ತಿದೆ? ಎಂಬ ಪ್ರಶ್ನೆಯನ್ನು ಹಾಕಿಕೊಂಡು ಸಲಿಂಗ ರತಿಯ 
ವಿದ್ಧಮಾನದಲ್ಲಿ ಅದಕ್ಕೊಂದು ಉತ್ತರ ಹುಡುಕಲೆಳಸುವ ಕಿರು "ಕಾದಂಬರಿ' ಇದು. 

ಸಲಿಂಗ ಕಾಮಾಚರಣೆಗೆ ಸಂಬಂಧಪ ಟ್ವಂತೆ-ಸ್ತೀ ಸಲಿಂಗ ಕಾಮವೂ 
ಸೇರಿದಂತೆ- ಕನ್ನಡದಲ್ಲಿ ಈಗಾಗಲೇ ಎರಡು ಮೂರೆ ಗಮನಾರ್ಹ ಕಥೆ- 
ಕಾದಂಬರಿಗಳು ಆದರೆ ಈ ಕೃತಿ ಇಂತಹ ಕಥನಗಳ ಹಿಂದಿನ ನಾಟಕೀಯತೆ 
ಮತ್ತು ಸ್ವಾರಸ್ಕಗಳನ್ನು ಮೀರಿ ಈ "ವಿದ್ಯಮಾನ ಈಗ ಸಾಮಾಜಿಕ ಮಾನ್ಯತೆ 
ಗಳಿಸಿಕೊಳ್ಳಲು ಡೆಸಿರುವ ಪ್ರಯತ್ನಗಳ ಚಲನಶೀಲತೆಯನ್ನು ಗುರುತಿಸುವ ಪ್ರಯತ್ನ 
ಮಾಡುತ್ತದೆ. ಇದಕ್ಕಾಗಿ ಅದು ಮಂಡ್ಯ ಎಂದು ಸ್ಪಷ್ಟವಾಗಿ ಗೊತ್ತಾಗುವ ಗ್ರಾಮೀಣ 
ಪ್ರದೇಶವೊಂದರ ಮುಖ ನಗರವೊಂದರಲ್ಲಿ ಸಲಿಂಗ ಕಾಮಿಗಳ ಸ ಸಮ್ಮೇಳನವೊಂದರ 
ಚಿತ್ರವೊಂದನ್ನು ಕಟ್ಟಿಕೊಡುವ ಲೇಖಕ ಅದರ ಕಾರ್ಯಕಲಾಪಗಳ ವೀಕ್ಷಕನಾಗಿ 
ಅವುಗಳ ಮೂಲಕ ಈ ವಿದ್ಯಮಾನದ ವಿವಿಧ ಆಯಾಮಗಳ ನಿರೂಪಣೆ ಮಾಡುತ್ತಾನೆ. 
ಇಲ್ಲಿ ಈ ಸಮ್ಮೇಳನದ ಅಧ್ಯಕ್ಷತೆ ವಹಿಸುವ ಇದೇ ಗ್ರಾಮೀಣ ಪ್ರದೇಶದ ಶ್ರೀನಿವಾಸ 
ಮತ್ತು ಆತನ "ಪತ್ನಿ' ನೀಲಂ ಬರುವಾ ಅವರೇ ಈ ಕೃತಿಯಲ್ಲಿರುವ ಜಿಜ್ಞಾಸೆ 
ಅಥವಾ ಪರಿಶೀಲನೆಯನ್ನು ಅವರಿಸಿರುವ ಎರಡು ಪ್ರಮುಖ ಪಾತ್ರಗಳು. ಮಿಕ್ಕವು 
ಉದಾ: ಗೂಡೆ ನಾಗಮ್ಮ ಮರಿಲಿಂಗಯ್ಯ, ಅರುಳ್‌ ಸ್ವಾಮಿ, ಲಾರೆನ್ಸ್‌ ಸೋಮಶೇಖರ್‌, 
ಬಾಲರಾಜನ್‌, ಚಿಕ್ಕಮ್ಮ ತನ್ಮಯಿ, ಶಿವಕಾಮಿ ಇತ್ಯಾದಿಗಳು ಈ ಜಿಜ್ಞಾಸೆಗೆ ಪೂರವಾಗಿ 
ಬಂದು ಹೋಗುವವಾದರೂ ಗೂಡೆ ನಾಗಮ್ಮ ಮತ್ತು ಅರುಳ್‌ ಸ್ವಾಮಿಗಳ ಪಾತ್ರಗಳ 
ಹೊರತಾಗಿ ಮಿಕ್ಕವಾವೂ ಕಥನದ ಆಳವನ್ನು ಹೆಚ್ಚಿಸದೆ ಕೃತಿಯ ಉದ್ದಗಲಗಳನ್ನು 
ಮಾತ್ರ ಹೆಚ್ಚಿಸುತ್ತಾ ಕೃತಿಯನ್ನು ಕ ಸ ಸಲಿಂಗ pe 
ಪುರಾಣವೊಂದನ್ನಾಗಿ ಮಾತ್ರ ಮಾಡುವಲ್ಲಿ ಯಶಸ್ವಿಯಾಗಿವೆ. ಏಕೆಂದರೆ ಈ ಪಾ ತ್ರಗಳ 
ನಡಾವಳಿ ಮತ್ತು po ಕೃತಿಕಾರ ಕೆ ಸತ ನಾರಾಯಣರ ಬರವಣಿಗೆಯ 
ಛಾಪಾದ ಮಂಡ್ಯದ ಕಡೆಯ ಮಧ್ವ ಮವರ್ಗದ ಬ್ರಾಹ್ಮಣರ ರುಚಿಕಟ್ಟಾದ 
ವಾಗ್ಯೈಖರಿಯಲ್ಲಿ ಗ ಛಿವುಗಳು ಕೃತಿಯ ತಾತ್ವಿಕ ಕೇಂದದೊಂದಿಗೆ 
ಜೋಡಣೆಗೊಳ್ಳದೆ ಸುಮ್ಮನೆ ಚೆಲ್ಲಿ ಹೋಗುತ್ತವೆ. 


ಇದೇ ಮಾತನ್ನು ಶ್ರೀನಿವಾಸ ಮತ್ತು ನೀಲಂ ಬರುವಾ ಅವರ ಕರಡು 
ಕಾದಂಬರಿಗಳೆಂದು ಇಲ್ಲಿ ನಿರೂಪಿತವಾಗಿರುವ ಒಣ ಬೌದ್ದಿಕ ಜಿಜ್ಞಾಸೆಗಳ ಬಗ್ಗೆಯೂ 
ಹೇಳಬಹುದು. ಹಾಗೆ ನೋಡಿದರೆ ಮೇಲೆ ಉಲ್ಲೇಖಿಸಿದ ಎರಡು ಪಾತ್ರಗಳ 
ಹೊರತಾಗಿ ಮಿಕ್ಕವೆಲ್ಲವೂ ಚಪ್ಪಟೆ ಪಾತ್ರಗಳೇ. ಇದಕ್ಕೆ: ಮುಖ್ಯ ಕಾರಣಗಳು ಎರಡು. 
ಒಂದು ಕೃಶಿ ತನ್ನನ್ನು ಕಟ್ಟಿಕೊಳ್ಳಲು ರೂಪಿಸಿಕೊಂಡಿರುವ (ಸಮ್ಮೇಳನದ ಆವರಣ 
ಸಾಮಾಜಿಕವಾಗಿ ವಿಶ್ವಾಸಾರ್ಹವೆಸಿಸದೆ. ಕಥನ ಸ ಸ್ಪಾರಸ್ಥಕರ-ಕೆಲವೊಮ್ಮ "ದಿಟ್ಟ'ವೆನಿಸುವ- 
ಪ್ರಸಂಗಗಳು ಮತ್ತು ವರ್ಣನೆಗಳ ಹೊರತಾಗಿಯೂ ಸಾರತಃ ಬೌದ್ಧಿಕವಾಗಿಯೇ 
ತನ್ನ ಸಾರ್ಥಕತೆಯನ್ನು ಕಂಡುಕೊಳ್ಳಲೆಳಸುವುದು. ಇನ್ನೊಂದು ಸಲಿಂಗ ಕಾಮವನ್ನು 
ON ದೈಹಿಕ ನೆಲೆಯಲ್ಲಿ ಮಾತ ಅರ್ಥ ಮಾಡಿಕೊಳ್ಳಲೆಳಸಿರುವುದು. ಹೊಸ 
ಆರ್ಥಿಕತೆ ಕಟ್ಟಿರುವ ಹೊಸ ರಾಜಕಾರಣಕ್ಕೂ ಇದು ಕೆರಳಿರುವುದಕ್ಕೂ ಏನಾದರೂ 
ಸಂಬಂಧವಿದೆಯೇ ಎಂಬುದರ ಸೂಕ್ಷ್ಮ ಅನ್ನೇಷಣೆಯ- ಅದರ ಪರೋಕ್ಷ ಸೂಚನೆಗಳ 
ಹೊರತಾಗಿ-ಛಾತಿಯ ("ರಿಸ್‌ 4) ಗೈರೆಹಾಜರಿಯೇ ಕೃತಿ ಆರಂಭದಲ್ಲಿ ಹುಟ್ಟಸುವ 
ಕುತೂಹಲ ನಿರಾಶೆಯಲ್ಲಿ ಕೊನೆಗೊಳ್ಳಲು ಕಾರಣವಾಗುತ್ತದೆ. 


-ಡಿ.ಎಸ್‌. ನಾಗಭೂಷಣ 


ಹೊಸ ಮಮುಷ್ಯ/ನವೆಂಬರ್‌ /೨೦೧೯ 


೧೯ 


"ಹೊಸ ಮನುಷ್ಯ' ಹಓದುಗರೆಲ್ಲರಿಣೂ 


ರಾಜ್ಯ್ಕೋತ್ಛ್ರವದ ಹಾರೀಕ ಶುಭಾಶಯಗಳು 


-—೫ಲಜಗೆರೆ ಜಯಪ್ರಕಾಶ್‌ 
ಮತ್ತು ಹುಟು೦ಬ 
ಹಾದೋಹಣ್ಣ 

(ರಾಮನಗರ ಜಿಲ್ಲೆ) 


"ಹೊನ ಮನಮುಷ್ಯ' ಓದುದರೆಲ್ಲರಿದೂ 
ರಾಜ್ಯೋೊತ್ಸನೆದೆ ಹಾರೀಕ ಶುಭಾಶಯಗಟು 


-ಪಮತಾ ಯುವರಾಜ್‌ 
ಮತ್ತು ಕುಟುಲಉ 
ವಿಜಯನಗರ ಆನೆ ಹಂತ 
ಮೈಸೂರು 


ಹೊಸ ಮಮಷ್ಯ/ನವೆಂಬರ್‌ /900೯ | ೨೦ 


"'ಹೊಪ ಮನುಷ್ಯ' ಓದುಗರೆಲ್ಲಲಿಗೂ 
ರಾಹ್ಯೊತ್ಸವದ ಹಾರ್ದಿಕ ಪಶುಭಾಶಯರಟಚು 


-ಡಾ. ಯು. ಅರುಣಾಚಲ 
ಮಾನವೆಹ ವರ್ಪ್ಷಿಂಗ್‌ ಹೊಂ 
ಆಂರ್ಥಹಳ್ಟ (ಶಿವಮೊದ್ಧ ಜ.) 


HOSA MANUSHYA, a kannada Socialist monthly 
solely owned, edited, published and printed by 
D.S. Nagabhushana, at HIG-5,Kallahally Extn.,Vinoba 
Nagara, SHIVAMOGGA-577204. Printed at Replica 
Offset Printers, No.14/1, 1st Main, Industrial Town, 
Rajaji Nagara, Bengaluru-560 044 Ph: 08023357963 


ಮೌಾನೆಯ ಪಾಲುಗಜು 


ಇಂಡಿಯಾ ನಮಣೆ ಕಾಣುವುದು ಕರ್ನಾಟಕದ ಮೂಲಕವೇ; 
ಈನ್ನಡದ ಮೂಲಕವೇ. ಕರ್ನಾಟಹವಿಲ್ಲದೆ ಭಾರತ ಎಂಐ ರಾಷ್ಟ್ರ 
ಎಲ್ಲ ಬಂತು? ಭಾರತ ರಾಷ್ಟ್ರ ಎಂದರೆ ಇಂತಹ ಹಲವು ರಾಜ್ಯಗಚ, 
ಭಾಷೆಗಟ ಒಷ್ಲೂಟವಷ್ಠೆ. ಇವಣ್ತೆ ಬಾಧೆಯಾದರೆ ಭಾರತ ರಾಷ್ಟ್ರಷ್ಟೂ 
ಖಾಧೆ ಒದಿದಂತೆಯೇ! 


“ಮಾಸ್ತಿ ವೆಂಕಟೇಶ ಅಯ್ಯಂಗಾರ್‌ 
ಶುಭಾಶಯಗಳೊಂದಿಗೆ 


ಪುಮವ ಪದಾವಂದ 
ಮಿಡ್ಡಿ ಕುಟುಂಬ 


ಇವರಿಗೆ \ To 


ಬಪವೇಶ್ವರ ನಗದ 


If undelivered, please return to D.S. Nagabhushana, Editor, 
“Hosa Manushya’, ”HIG-S, ‘Nudi’, Kallahalli Extension, 
Vinoba Nagara, Shivamogga -577204( Karnataka) 


Rgd No. KA/SK/SMG-1209/2019-21 


Regd. News Paper RNINo. KARKAN/2012/47568 


ಬೆಂಗಳೂರು 


